ಮೂಲ ಹಿಂದಿ ಲೇಖಕರುಃ ರುಹೂರ ಬಕ್ಷ 
ಕನ್ನಡಕ್ಕೆಃ ಪ್ರಭಾಕರ ನಾನಾವಟಿ 


ಮುನ್ನುಡಿ 

ಹಿಂದಿ ಭಾಷೆಯ ಸಾಹಿತ್ಯದಲ್ಲಿ ಅಸ್ಪೃಶ್ಯರ ಮೇಲಿನ 
ಅತ್ಯಾಚಾರಗಳ ವಿಷಯದಬಗ್ಗೆ ಸಾಕಷ್ಟು ಪ್ರಮಾಣದಲ್ಲಿ 
ಪುಸಕಗಳು ಮಡು ಲೇಖನಗಳು ಪ್ರಕಾಶಿತಗೊಂಡಿವೆ 
"ನಾನೊಬ್ಬ ಅಸ್ಪೃಶ್ವ!' (ಹಿಂದಿಯಲ್ಲಿ "ಅಛೂತ್‌) ಈ 
ಕತೆಯನ್ಸು ಹಿಂದಿ ಸಾಹಿತ್ಸಿಕ ರುಹೂರ ಬಕ ಇವರು 
ಬರೆದಿದ್ದು ಅದು ಚಾಂದ್‌ ಎಂಬ 127ರ 
ವಿಶೇಷಾಂಕದಲ್ಲಿ ಶಪ್ರಕಾಶಿತವಾಗಿತ್ತು. ಅಸ್ಪೃಶ್ಯರ 
ಕುಟುಂಬ ಯಾವ ಶರಿಸ್ಟಿತಿಯಲ್ಲಿ ಹೋಗುತ್ತದೆ 
ಎಂಬುದರ ಯಥಾರ್ಥ ವರ್ಣನ್‌ ಈ ಲೇಖಕರು ಆ 
ಕಾಲದಲ್ಲಿ ಮಾಡಿದ್ದಾರೆ. ಕತೆ ಕಾಲ್ಪನಿಕವಿದ್ದರೂ ಆಗಿನ 
ಹಿಂದು ಸಮಾಜದ ರೂಢಿಗಳಿಂದಾಗಿ, 
ಮೇಲ್ಲಾತಿಯವರ ಶೋಷಣೆಯಿಂದಾಗಿ ಅಸ್ಪೃಶ್ಯರು 
ಪಟ್ಟ ಬವಣೆಯಸ್ಟು ಯುಹುರ ಬಕ್ಷ ಇವರು 
ವರ್ಣಿಸಿದ್ದಾರೆ ಮಹಿಳೆಯರು ಮತ್ತು ಮಕ್ಚಳು ಕೂಡ ಈ 


ಶೋಷಣೆಯಿಂದಾಗಿ ಕಣ್ಣ ಪಡಬೇಕಾಯಿತು. ಆದರೆ 
ರ್ರೆಶ್ವನ ಮಿಶನರಿಗಳು ಹಳ್ಳಿಗಾಡಿನಲ್ಲ ತಿರುಗಾಡಿ ತಮ್ಮ 
ಧರ್ಮದ ಪ್ರಚಾರ ಮಾಡಿದಾಗ ಈ ಚಿತ್ರ ಸ್ವಲ್ಪ 
ಮಟ್ಟಿಗೆ ಬದಲಾಯಿತು. 

ಇಂತಹ ಅಸ್ಪೃಶ್ಯನಾಗಿ ಹುಟ್ಟಿದ ಮಗ 
ಯಿಶಸರಿಗಳಿಂದಾಗಿ ಶಿಕಣ ಪಡದು ತಹಶಿಲದಾರ 
ಹುದ್ದೆಯಲ್ಲಿ ಸರಕಾರಿ ಅಧಿಕಾರಿಯಾದನು. ಈ ಕತೆಯು 
ಅವನ ಬಾಲ್ಯತಸದ ಕಟು ಸಸಪುಗಳನ್ಸು ವರ್ಣಿಸುತ್ತ 
ಆಗಿನ ಕಾಲದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ 
ಹಿಂದು ಧರ್ಮದ ಒಂದು ದೊಡ್ಡ ಸಮುದಾಯ ರೇೈಶ್ವಸ 
ಇಲ್ಲವೆ. ಮುಣಿಮ ಧರ್ಮಾಂತರ ಏಕೆ ಮಾಡಿತು 
ಎಂಬುದರ ಮೇಲೆ ಪ್ರಕಾಶ ಬೀರುತ್ತದೆ. ಸಮಾಜದಲ್ಲಿ 
ಮೇಲು ಮತ್ತು ರೇಳು ಎಂದೂ ಇರಲಾರರು, ಎಲ್ಲರು 
ಸರಿಸಮಾಸರು ಎಂಬುದೇ ಈ ಕತೆಯ ತಿರುಳು. 


ನಾನೊಬ್ಬ ಅಸ್ಪೃಶ್ಯ! 


ಥಾಮಸ ಇವರು ಭಾರತೀಯ ಕ್ರಿಶ್ಚನರು. ಅವರದು ಯಾವಾಗಲು 
ನಗೆಮುಖ. ಅವರು ಪ್ರಸನ್ನವಾದ ವ್ಯಕ್ತಿ ಮತ್ತು. ನಗೆಚಾಟಿಕೆಯಲ್ಲಿ 
ಜಾಣರು.ಸ್ವಲ್ಪ ಸಾದುಗಪ್ಪಿನ ಬಣ್ಣದ ಧಡೂತಿ ಶರೀರದ ಠೀವಿ. 
ಗೋರಾ ಸಾಹೇಬರಂತೆ ಬಟ್ಟೆ ತೊಡೆಯುವದರಲ್ಲಿ ಆಸಕ್ತಿ. ಆಗಿನ 
ದಿನಗಳಲ್ಲಿ ಅವರು ರಾಮಪುರದ ತಹಸೀಲದಾರರು. ಅವರ 
ಸ್ವಭಾವದಲ್ಲಿ ಏನೋ ಒಂದು ತರಹದ ವೈಚಿತ್ರ್ಯಕಂಡುಬರುತ್ತಿತ್ತು.. 
ಅವರು ಹಿಂದುಗಳನ್ನು ಬಹಳ ದ್ವೇಷಿಸುತ್ತಿದ್ದರು. ಹಿಂದುಗಳ 
ಪ್ರಕರಣಗಳಿದ್ದರೆ ಬಹು ಕೂಲಂಕುಶವಾಗಿ ಅವಶ್ಯಕತೆಗಿಂತ ಹೆಚ್ಚು 
ಆಳದಲ್ಲಿ ಹೋಗುತ್ತಿದ್ದರು. ಅವರ ಕೈಕೆಳಗಿನ ಹಿಂದುಗಳು ಅವರ 
ಜೊತೆ ಕೆಲಸ ಮಾಡಲು ಅಂಜುತ್ತಿದ್ದರು. ಆದರೆ ಮುಸ್ಲಿಮರ ಬಗ್ಗೆ 
ಇದ್ದ ಅವರ ದೃಷ್ಟಿ ಬೇರೆ ತರಹದ್ದಿತ್ತು ಮುಸ್ಲಿಮರ ಪ್ರಕರಣಗಳನ್ನು 
ಪರಿಶೀಲಿಸುವಾಗ ಅವರ ಕ್ರೂರತನ ಮಾಯವಾಗುತ್ತಿತ್ತು. 
ಕೈಕೆಳಗಿನ ಮುಸ್ಲಿಮ ನೌಕರರ - ಮುಸ್ಲಿಮ ಪೇದೆ ಇದ್ದರೂ ಕೂಡ 
- ಜತೆ ಪ್ರೀತಿ ಮತ್ತು ಮಮತೆಯಿಂದ ವರ್ತಿಸುತ್ತಿದ್ದರು. 
ಕ್ರಿಶ್ಚ್ನನರಂತೂ ಜಾತಿ ಬಂಧುಗಳಾಗಿದ್ದರಿಂದ ಸಹಜವಾಗಿಯೇ 


ಅವರ ಪ್ರೀತಿ ಉಕ್ಕಿ ಬರುತ್ತಿತ್ತು... ಥಾಮಸ ಸಾಹೇಬರ ಈ 
ರೀತಿಯ ಬೇರೆ ಬೇರೆ ಧರ್ಮಗಳ ಬಗೆಗಿನ ನಡೆವಳಿಕೆ ನನ್ನನ್ನು 
ಬಹು ವಿಶಾದಗೊಳಿಸುತ್ತಿತ್ತು. 


ನಾನು ಥಾಮಸ ಸಾಹೇಬರ ಕೋರ್ಟಿನಲ್ಲಿ ರೀಡರ ಎಂಬ 
ಪದದಲ್ಲಿ ಅವರ ಕೈಕೆಳಗೆ ಕೆಲಸ ಮಾಡುತ್ತಿದ್ದೆ. ನಾನು ಬ್ರಾಹ್ಮಣ 


ಜಾತಿಯವನಾದ್ದರಿಂದ ಥಾಮಸ ಸಾಹೇಬರು ನನ್ನನ್ನು 
ಯಾವಾಗಲೂ ವಕ್ರದೃಷ್ಟಿಯಿಂದಲೇ ನೋಡುತ್ತಿದ್ದರು. ನಾನೆಷ್ಟೇ 
ಕಾಳಜಿಪೂರ್ವಕ, ಮನಸ್ಸುಗೊಟ್ಟು, ಹೆಚ್ಚುಶ್ರಮಪಟ್ಟು ಕೆಲಸ 
ಮಾಡಿದರೂ ಕೂಡ ಸಾಹೇಬರ ತಿರಸ್ಕಾರ 
ಕಡಿಮೆಯಾಗುತ್ತಿರಲಿಲ್ಲ. ನನ್ನ ಜತೆ ಒಬ್ಬ ಕನಿಷ್ಠ ಮುನ್ಶಿ 
ಕೆಲಸಕ್ಕಿದ್ದ. ಆತ ಬಹು ಸೋಮಾರಿ, ಮೈಗಳ್ಳ. ಆದರೆ ಆತನಿಗೆ 
ಸಾಹೇಬರ ಸ್ವಭಾವ ಸರಿಯಾಗಿ ತಿಳಿದಿತ್ತು. ಆತನು ಎಷ್ಟೋ 
ತಪ್ಪು ಮಾಡಿದರೂ ಸಾಹೇಬರು ಅವನನ್ನೆಂದಿಗೂ ತೆಗಳಲಿಲ್ಲ. 
ಸಾಹೇಬರು ಸಿಹಿಮಾತಿನಲ್ಲಿ ತೆಗಳಿ ಅವನ ತಪ್ಪುಗಳನ್ನು 
ಕ್ಷಮಿಸುತ್ತಿದ್ದರು. ನಾನು ಇವುಗಳನ್ನೆಲ್ಲ ಸೂಕ್ಷ್ಮವಾಗಿ 
ಗಮನಿಸಿದಾಗ ಸಾಹೇಬರ ಈ ಇಬ್ಬಗೆಯ ವರ್ತನೆ ನನ್ನ 
ಮನಸ್ಸಿಗೆ ನೋವನ್ನುಂಟು ಮಾಡುತ್ತಿತ್ತು. ನಾನು 
ಮನಸ್ಸಿನಲ್ಲಿಯೇ ಸಾಹೇಬರು ನನ್ನನ್ನೇಕೆ ಇಷ್ಟೊಂದು 
ಹೀಯಾಳಿಸುತ್ತಾರೆ ಎಂದು ನೊಂದುಕೊಳ್ಳುತ್ತಿದ್ದೆ. ನಾನೇನು 
ಇವರಿಗೆ ತೊಂದರೆ ಕೊಟ್ಟಿದ್ದೇನೆ? ಸರಕಾರಿ ಕೆಲಸದಲ್ಲಿ ಮೇಲಿನ 
ಅಧಿಕಾರಿಯ - ಅದರಲ್ಲಿಯೂ ಮ್ಯಾಜಿಸ್ಟೇಟ ಹುದ್ದೆಯ 
ಅಧಿಕಾರಿಯ - ಬಗ್ಗೆ ಮನಬಿಚ್ಚಿ ಮಾತಾಡಿದರೆ ಮತ್ತಷ್ಟು 
ತೊಂದರೆಗೆ ಸಿಗಬಹುದು ಎಂದು ನಾನು ಅಸಹಾಯನಾಗಿ 


ಹತಾಶನಾಗುತ್ತಿದ್ದೆ. 

ಒಮ್ಮೆ ನನ್ನ ಮಡದಿಯ ಮೈಯಲ್ಲಿ ಹುಶಾರಿರಲಿಲ್ಲ. ಅವಳಿಗೆ 
ಔಷಧೋಪಚಾರ ಮಾಡಲು ಮತ್ತು ಡಾಕ್ಟರರ ಹತ್ತಿರ ಒಯ್ಯಲು 
ನನಗೆ ಕೆಲ ದಿನಗಳ ರಜೆ ಬೇಕಿತ್ತು. ನಾನು ಥಾಮಸ ಸರ್‌ ಹತ್ತಿರ 
ಬರಿ ಐದು ದಿನಗಳ ರಜೆಗಾಗಿ ಅರ್ಜಿ ಸಲ್ಲಿಸಿದೆ. ರಜೆಗೆ ಮನ್ನಣೆ 
ಕೊಡುವ ಬದಲು ಯಾವದೇ ಕರುಣೆ ತೋರಿಸದೆ ನನ್ನನ್ನೇ 
ಸಿಕ್ಕಾಪಟ್ಟೆ ತೆಗಳಿದರು. ನನ್ನ ಮಡದಿಗೆ ಬೇನೆ ಇದ್ದದ್ದರಿಂದ 
ನಾನು ಬಹಳ ನೊಂದಿಕೊಂಡೆ. ಸಾಹೇಬರ ಬೈಗಳನ್ನು ಕೇಳಿ 
ನನ್ನ ಮೈಯೆಲ್ಲ ಸಿಟ್ಟಿನಿಂದ ಕಂಪಿಸಿತು. ನನ್ನ ಕಣ್ಣುಗಳು 
ಕೆಂಪಾದವು. ಆದರೆ ಒಂದು ಕ್ಷಣ ಸಾಹೇಬರ ಮುಖ ನೋಡಿ 
ನಾನು ನನ್ನ ಸಿಟ್ಟನ್ನು ನುಂಗಿಕೊಂಡೆ. ನನ್ನ ಬಗ್ಗೆ ಇರುವ ಅವರ 
ಅಸಂತೋಷದ ಕಾರಣಗಳನ್ನು ತಿಳಿದುಕೊಳ್ಳಲು ನಾನು 
ನಿಶ್ಚಯಿಸಿದೆ. 

ಆ ದಿನದ ಕೋರ್ಟಿನ ಕಾರ್ಯಕಲಾಪಗಳು ಮುಗಿದ ನಂತರ 
ನಾನು ಥಾಮಸ ಸಾಹೇಬರ ಬಂಗಲೆಗೆ ಹೋದೆ. ಸಾಹೇಬರು 
ಕುರ್ಚಿಯ ಮೇಲೆ ಸಿಗಾರದ ಹೊಗೆ ಬಿಡುತ್ತ ಹಾಯಾಗಿ 
ಕುಳಿತಿದ್ದರು. ನಾನು ಧ್ವನಿ ಮಾಡದೆ ಅವರ ಮಗ್ಗಲಲ್ಲಿ ಹೋಗಿ 
ನಿಂತೆ. ಹೊಗೆಯನ್ನು ಹೊರ ಬಿಡುತ್ತ “ಏನು ಪಂಡಿತ, ಏನು 


ಬೇಕಿತ್ತು?”ಎಂದು ಪ್ರಶ್ನಿಸಿದರು. ನಾನು ನಮ್ರದಿಂದ “ಸರ್‌, 
ನನ್ನಿಂದಾದ ಅಪರಾಧಕ್ಕೆ ಕ್ಷಮಿಸಿ. ನಾನು ನಿಮಗೆ ಬಿನ್ನಯಿಸಲು 
ಬಂದಿದ್ದೆ.” ನಾನು ಹೇಳಿದ್ದನ್ನೆಲ್ಲ ಆಲಿಸಿದ ಮೇಲೆ “ಈಗ ನನಗೆ 
ತಿಳಿಯಿತು. ಆದರೆ. ನೀವೆಲ್ಲರು ಯಾವಾಗಲು ರಜೆಯನ್ನೇ 
ಕೇಳುತ್ತಿರಿ. ಬರಿ ರಜೆ ಸಿಕ್ಕರೆ ಸಾಕು. ಎಷ್ಟು ದಿನ ನಾನು ನಿಮಗೆ 
ರಜೆಯನ್ನು ಕೊಡುತ್ತ ಹೋಗಬೇಕು?” 

“ಇಲ ಸಾರ್‌, ನಾನು ನಿಮಗೆ ಬೇರೆ ವಿಷಯದ ಬಗ್ಗೆ 
ವಿಚಾರಿಸಲು ಬಂದಿದ್ದೆ. ಆದರೆ ನನಗೆ ಅದನ್ನು ಹೇಳಲು 
ಅಂಜಿಕೆಯಾಗುತ್ತದೆ. ನೀವೆಲ್ಲಿಯಾದರೂ ಸಿಟ್ಟಿಗೆ ಎದ್ದರೆ ಹೇಗೆ?”. 
“ಅದರಲ್ಲಿ ಅಂಜುವಂತಹದೇನಿದೆ? ಮನಸ್ಸಿನಲ್ಲಿ ಇದ್ದದ್ದನ್ನು 
ಹೇಳಿಬಿಡು. ” 

“ಸರ್‌, ನಾನು ನಿಮ್ಮನ್ನು ನೋಡಿದಾಗ ನೀವು ಹಿಂದುಗಳ ಬಗ್ಗೆ 
ಅಸಡ್ಡೆ ತೋರಿಸಿದಂತೆ ಕಾಣುತ್ತದೆ. ನಾನು ನಿಜವಾಗಿಯೂ 
ಶ್ರಮಪಟ್ಟು ಕೆಲಸ ಮಾಡುತ್ತೇನೆ ಹಾಗು ನನ್ನ ಕೆಲಸದಲ್ಲಿ ಏನು 
ತಪ್ಪು ಸಿಗಲಾರದು. ಆದರೆ ನನ್ನ ಜ್ಯುನಿಯರ ಮುನ್ಶಿ ಮುಸ್ಲಿಮ 
ಇದ್ದು ಅವನ ಕೆಲಸ ಹೇಗಿದೆ ಎಂಬುದು ನಿಮಗೆ ತಿಳಿದ ವಿಷಯ. 
ನನ್ನ ಮಡದಿಯ ಆರೋಗ್ಯ ಸರಿಯಿಲ್ಲ. ಸಿರಿಯಸ್‌ ಬೇನೆ. ನಾನು 
ನಿಮ್ಮ ಒಬ್ಬ ನಮ್ರ ನೌಕರನಿದ್ದು ನಿಮ್ಮಿಂದ ಸ್ವಲ್ಪು 


ಸಹಾನುಭೂತಿ ಬಯಸುತ್ತಿದ್ದೆ... ಆದರೆ. ನೀವು ನನ್ನನ್ನು 
ಅವಮಾನಗೊಳಿಸಿದಿರಿ. ಅದು ನನಗೆ ಬಹಳ ನೋವನ್ನುಂಟು 
ಮಾಡಿತು. ನೀವು ಹಿಂದುಗಳ ಜತೆ ಇಷ್ಟು ನಿಷ್ಟುರವಾಗಿ ಏಕೆ 
ವರ್ತಿಸುವಿರಿ, ಎಂಬುದನ್ನು ನನಗೆ ತಿಳಿದುಕೊಳ್ಳಬೇಕಾಗಿದೆ. 
ಹಿಂದುಗಳು ಇಂತಹ ಯಾವ ದೊಡ್ಡ ಅಪರಾಧವನ್ನು 
ಎಸಗಿದ್ದಾರೆ? ಎಂತಹ ಪಾಪ ಮಾಡಿದ್ದಾರೆ?” 

ಇದೆಲ್ಲವನ್ನು ಬಾಯಿಬಿಚ್ಛಿ ಹೇಳಿದರೂ ನನ್ನ ಮನಸ್ಸಿನಲ್ಲಿ 
ಸಾಕಷ್ಟು ಅಳುಕು. ನಾನು ಗಾಬರಿಯಾಗಿದ್ದೆ. ಅವರ ಮುಖ 
ನೋಡಲು ಕೂಡ ನಾನು ಹೆದರಿದೆ. ಮುಖ ಕೆಳಗೆ ಜೋತು ಬಿಟ್ಟು 
ನಿಂತು ಬಿಟ್ಟೆ. ಆದರೆ ಸಾಹೇಬರು ಸಿಟ್ಟಿಗೇಳಲಿಲ್ಲ! ನನಗೂ 
ಅಚ್ಚರಿಯಾಯಿತು! ಕೊನೆಗೆ ಧೈರ್ಯ ತುಂಬಿಕೊಂಡು ಅವರ 
ಮುಖ ನೋಡಿದೆ. ಸಾಹೇಬರು ವಿಚಾರದಲ್ಲಿದ್ದಂತೆ ಕಾಣುತ್ತಿತ್ತು. 
ಹಣೆಯ ಮೇಲೆ ಗೆರೆಗಳು ಮೂಡಿದ್ದವು. ಸಿಗಾರದ ಇನ್ನೊಂದು 
ರುರುಕು ತೆಗೆದುಕೊಳ್ಳುತ್ತ ಗಂಭೀರ ದನಿಯಲ್ಲಿ 
“ಪಂಡಿತ!ನೀನೇನು ಕೇಳುವ ಅವಶ್ಯಕತೆ ಇಲ್ಲ.ನಾನು 
ಹಿಂದುಗಳನ್ನು ದ್ವೇಷಿಸುತ್ತೇನೆ. ಅವರನ್ನು ಒಂದು ಕ್ಷಣ 
ನೊಡಿದರೂ ನನ್ನ ರಕ್ತ ಕುದಿಯುತ್ತದೆ. ಓಹ್‌! ನೀನು ಅವರು 
ಯಾವ ಪಾಪ ಮಾಡಿದ್ದಾರೆ ಎಂದು ಕೇಳಿರುವಿ. ಹಿಂದುಗಳು 


ಮಾಡಿದ ಪಾಪದ ಲೆಕ್ಕವೇ ಇಲ್ಲ!” 


“ನನಗೆ ತಿಳಿದಂತೆ ಈ ವಿಶಾಲವಾದ ಜಗತ್ತಿನಲ್ಲಿಯ ಎಲ್ಲ 
ಸಮಾಜಗಳಿಗಿಂತ ಹಿಂದು ಸಮಾಜದಷ್ಟು ಪಾಪಗಳನ್ನು ಉಳಿದ 


ಯಾವ ಸಮಾಜ ಮಾಡಿರಲಿಕ್ಕಿಲ್ಲ! ನೀವು ಉಳಿದ ಜನರ 
ಸಂಪತ್ತನ್ನು ಕಬಳಿಸುವ  ಕ್ರಿಶ್ಚನರನ್ನು ಪಾಪಿಗಳೆಂದು 
ಕರೆಯುತ್ತಿರಬಹುದು. ಮುಸ್ಲಿಮರಂತೂ ನಿಮ್ಮ ದೃಷ್ಟಿಯಿಂದ 
ಪಾಪಿಗಳೇ-ಏಕೆಂದರೆ ಅವರು ಹಿಂದುಗಳಿಗೆ ತೊಂದರೆ 
ಕೊಡುವರು! ಆದರೆ ಪಂಡಿತನೇ! ಇದರಲ್ಲಿ ಕೆಟ್ಟೆನ್ನಿಸುವಷ್ಟು 
ಏನೂ ಇಲ್ಲ. ಕ್ರಿಶ್ವನರು ಮತ್ತು ಮುಸ್ಲಿಮರು ಕೂಡ ಪಾಪಿಗಳೇ. 
ಅಪರು ಉಳಿದವರಿಗೆ ಎಷ್ಟೋ ತೊಂದರೆಗಳನ್ನು 
ಕೊಡುತ್ತಿರಬಹುದು. ಆದರೆ ತಮ್ಮ ಸಮಾಜದ ಜನರಿಗೆ ಅವರು 
ಎಂದಿಗೂ ತೊಂದರೆ ಕೊಡುವದಿಲ್ಲ. ಸುಖ ದುಃಖಗಳ 
ಪ್ರಸಂಗಗಳಲ್ಲಿ ಅವರು ತಮ್ಮ ಅಣ್ಣ-ತಂಗೆಂದಿರಿಗೆ ಸಹಾಯ 
ಮಾಡುವರು. ಅವರನ್ನು ಪ್ರೀತಿಯಿಂದ ಕಾಣುವರು. ಹಿಂದು 
ಸಮಾಜಕ್ಕೆ ತನ್ನ ಜನರನ್ನು ಹೇಗೆ ಪ್ರೀತಿಸಬೇಕೆಂಬುದೇ 
ಗೊತ್ತಿಲ್ಲ. ಇಷ್ಟೇ ಅಲ್ಲ, ಅವರನ್ನು ತೊಂದರೆಗೆ ಈಡು 
ಮಾಡುವದರಲ್ಲಿಯೇ ಅವರು ಸಂತಸ ಪಡೆಯುವರು. ತಮ್ಮ 
ಸಮಾಜದ ಜನರ ಮೇಲೆ ಕ್ರೂರತನವನ್ನು ತೋರಿಸುವದು 
ಮತ್ತು ಅವರ ಜತೆ ನಿರ್ದಯದಿಂದ ವರ್ತಿಸುವದು ಅವರಿಗೆ 
ಸೇರುತ್ತದೆ. ಕೆಳೆ ಜಾತಿಯ ಜನರು ಅಳುತ್ತಿದ್ದಾಗ ಮೇಲಿನ 
ಜಾತಿಯ ಜನ ನಗುತ್ತ ಸಂತಸಪಡುತ್ತಾರೆ.” 


“ಓಹ್‌! ಇದೊಂದು ಪಿಶಾಚಿವೃತ್ತಿ! ಇವರ ಕ್ರೂರತನಕ್ಕೆ ಎಣೆ 
ಇಲ್ಲ.ಇವರಷ್ಟು ಕ್ರೌರ್ಯ ಎಸಗಿದಷ್ಟು ಕ್ರೌರ್ಯ ಜಗತ್ತಿನ ಬೇರೆ 
ಯಾವ ಸಮುದಾಯವು ಎಸಗಿರಲಾರದು. ಆದರೂ ನೀನು 
ಹಿಂದುಗಳು ಯಾವ ಪಾಪ ಮಾಡಿದರೆಂದು ಕೇಳುತ್ತೀ? ಓಹ್‌! 
ನಾನು ಯಾರು ಎಂಬುದು ನಿನಗೆ ಗೊತ್ತೆ? ಇದೇ ನಿನ್ನ ದೇಶದ 
ಹಿಂದು ಧರ್ಮದಲ್ಲಿ ಹುಟ್ಟಿದವನು. ನನ್ನನ್ನು ಯಾರು ಕ್ರಿಶ್ಚನ್‌ 
ಮಾಡಿದರು?ನೀವೇ, ನಿಮ್ಮ ಜನರೇ. ಆದರೂ ನೀನು ನಾನು 
ಹಿಂದುಗಳಿಗೆ ಯಾಕೆ ತೊಂದರೆ ಕೊಡುತ್ತೇನೆ ಎಂದು ಕೇಳುತ್ತೀ. 
ರಾಮ-ಕೃಷ್ಣರ ಮಡಿಲಲ್ಲಿಂದ ಕಸಿದುಕೊಂಡು ಏಸುವಿನ 
ತೊಡೆಯ ಮೇಲೆ ಬೀಸಿರುವಿ. ಇದೇನು ಅಕ್ಷಮ್ಯ 
ಅಪರಾಧವಲ್ಲವೇ? ನಾನು ಈಗ ಯಾರು? ನನಗೆ ಹಿಂದು 
ಧರ್ಮದ ಸಂಬಂಧವೇನು? ನಾನು ಅವರನ್ನು ಹೀಯಾಳಿಸದೇ 
ನನ್ನ ಕಷ್ಟದ ದಿನಗಳಲ್ಲಿ ನನಗೆ ಸಹಾಯ ಮಾಡಿ, ನನ್ನನ್ನು 
ದೊಡ್ಡವರಾಗಿ ಮಾಡಿ ನನಗೆ ಶಿಕ್ಷಣ ಕೊಟ್ಟವರನ್ನು 
ಹೀಯಾಳಿಸಬೇಕೆ?” 

ಇಲ್ಲಿ ಒಬ್ಬ ಸಜ್ಜನ ನನ್ನ ಜಾತಿ-ಧರ್ಮಗಳ ನಿಂದನೆ 
ನನ್ನೆದುರಿಗೆನೇ ಮಾಡುತ್ತಿದ್ದಾನೆ. ಇವನ ಮಾತುಗಳನ್ನೆಲ್ಲ ಕೇಳಿ 


ನನಗೆ ಬಹಳ ಕೆಡುಕೆನಿಸಿತು. ನನಗೆ ಸಿಟ್ಟು ಕೂಡ ಬಂದಿತು. 
ಆದರೆ ಬಡ ನೌಕರನ ಹೊಟ್ಟೆಯ ಚಿಂತೆಯಿಂದಾಗಿ ನಾನು ನನ್ನ 
ಸ್ವಾಭಿಮಾನವನ್ನೆಲ್ಲ ನುಂಗಿ ಬಿಟ್ಟೆ. “ಏನು ಸರ್‌, ನೀವೇನು 
ಮಾತನಾಡುತ್ತಿರಿ ಎಂಬುದು ನನಗೆ ಒಂದೂ ಅರ್ಥವಾಗಲಿಲ್ಲ.” 
ನಾನು ಕೇಳಿದೆ. 


ಸಾಹೇಬರು ಮುಗುಳು ನಗುತ್ತ “ನಿನಗೆ ಹೇಗೆ ತಿಳಿಯಬೇಕು. 
ನಿನಗೆ ನಿಜವಾಗಿ ತಿಳಿದಿದ್ದರೆ ಮತ್ತು ನಿಮ್ಮಲ್ಲಿ ಅಷ್ಟೊಂದು 
ಜಾಣತನವಿದ್ದಿದ್ದರೆ ನಾನೇಕೆ ಕ್ರಿಶ್ಚನ್‌ ಆಗುತ್ತಿದ್ದೆ. ಸರಿ, ಎಷ್ಟು 
ವೇಳೆ ನಿಲ್ಲುವಿ? ಕುಳಿತುಕೋ.” ಎಂದು ಅವರು ಅಪ್ಪಣಿಸಿದರು. 
ಅವರ ಅಪ್ಪಣೆ ದೊರೆತ ಕೂಡಲೆ ನಾನು ಅಲ್ಲಿಯೇ ಹಾಸಿದ 
ಚಾಪೆಯಮೇಲೆ ಕುಳಿತುಕೊಂಡು ಮನಸ್ಸಿನಲ್ಲಿಯೇ ವಿಚಾರ 
ಮಾಡತೊಡಗಿದೆ. ಇಂದು ಸಾಹೇಬರಿಗೆ ಏನಾಗಿದೆ. ಇಷ್ಟೊಂದು 
ಹುಚ್ಚು ಮಾತುಗಳನ್ನು ಅವರು ಎಂದಿಗೂ ಆಡಿರಲಿಲ್ಲ. ಅವನ 
ಕುಟುಂಬದವರು ಧರ್ಮವನ್ನು ಬದಲಾಯಿಸಲು 
ಹಾತೊರೆಯುತ್ತಿದ್ದರು. ಆದ್ದರಿಂದ ಅವರು ಕ್ರಿಶ್ಚನ್‌ ಆದರು. 
ಇದರಲ್ಲಿ ನನ್ನದೇನು ತಪ್ಪು? ಮತ್ತು ಹಿಂದು ಸಮಾಜದ 
ತಪ್ಪೇನು? 

ಸ್ವಲ್ಪು ಕ್ಷಣಗಳಾದ ಮೇಲೆ ಸಾಹೇಬರು ಕೇಳಿದರು, “ಪಂಡಿತ, 
ಒಬ್ಬ ಭಂಗಿ ಇಲ್ಲವೆ ಹೊಲೆಯ ನಿನ್ನ ಜತೆ ಬೆಂಚಿನ ಮೇಲೆ 
ಕುಳಿತರೆ ನೀನು ಏನು ಮಾಡುವಿ?” 

“ಸರ್‌, ಇಂತಹ ಪ್ರಶ್ನೆಗಳು ಅಪ್ರಸ್ತುತ... ಮೊಟ್ಟ ಮೊದಲು, 
ನಾನು ಆ ಜಾತಿಯವರನ್ನು ಬೆಂಚಿನ ಮೇಲೆ ಕುಳಿತುಕೊಳ್ಳಲು 
ಅಡ್ಡಿ ಹಾಕುವೆ. ಆದರೂ ಹಟ ಮಾಡಿ ಕುಳಿತರೆ ಚೆನ್ನಾಗಿ 


ಥಳಿಸುವೆ. ಹೊಲೆಯ ಇಲ್ಲವೆ ಭಂಗಿಗಳಿಗೆ ಬ್ರಾಹ್ಮಣರಂತಹ 
ಮೇಲ್ಭಾತಿಯರ ಜತೆ ಕುಳಿತುಕೊಳ್ಳುವ ಹಕ್ಕು ಅವರಿಗಿಲ್ಲ. 
ಅಹುದು, ಅವರನ್ನು ಥಳಿಸಿದ ಮೇಲೆ ಮನೆಗೆ ಹೋಗಿ ಸ್ನಾನ 
ಮಾಡಿ ಶುದ್ಧನಾಗುವೆ” ನಾನು ಉತ್ತರಿಸಿದೆ. 

“ಕೆಳ ಜಾತಿಯವರನ್ನು ಕಂಡು ನೀವೇಕೆ ಇಷ್ಟು ರೊಚ್ಚಿಗೆ 
ಏಳುತ್ತಿರಿ? ಅವರು ಮನುಷ್ಯರಲ್ಲವೆ?ಅವರ ಎದೆಯಲ್ಲಿಯೂ 
ನಿಮ್ಮಂತೆಯೇ ಹೃದಯವಿಲ್ಲವೆ? ನಿಮ್ಮನ್ನು ಹುಟ್ಟಿಸಿದಂತೆ 
ದೇವರು ಅವರನ್ನು ಕೂಡ ಹುಟ್ಟಿಸಲಿಲ್ಲವೆ? ” ಸಾಹೇಬರು 
ಕೇಳಿದರು 

“ಸಾಹೇಬರೆ, ದೇವರು ಅವರನ್ನು ಕೂಡ ಹುಟ್ಟಿಸಿದ್ದನ್ನು ಯಾರೂ 
ಅಲ್ಲಗಳೆಯಲಾರರು. ದೇವರು ಈ ವಿಶ್ವವನ್ನೇ ಹುಟ್ಟಿಸಿದ್ದಾನೆ. 
ಇದೇ ವಿಶ್ವದಿಂದ ಭಂಗಿ - ಹೊಲೆಯರು ಕೂಡ ಬಂದಿದ್ದಾರೆ. 
ಅವರಿಗೂ ಹೃದಯವಿದೆ. ಆದರೆ ದೇವರು ಅವರನ್ನು ನಮ್ಮ ಸೇವೆ 
ಮಾಡಲು ಕೆಳ ಜಾತಿಯಲ್ಲಿ ಹುಟ್ಟಸಿದ್ದಾನೆ. ನಮ್ಮ ಧರ್ಮ 
ಗ್ರಂಥಗಳನ್ನು ಬರೆದವರು ಅವರ ಸಾಮಾಜಿಕ ಇತಿಮಿತಿಗಳನ್ನು 
ನಿರ್ಧರಿಸಿದ್ದಾರೆ. ಇದಲ್ಲದೆ ಶೂದ್ರರ ವರ್ತನೆ ಮತ್ತು ವಿಚಾರಗಳು 
ಅಶುದ್ದವಾಗಿರುತ್ತವೆ. ಆದ್ದರಿಂದ ನಾವೇಕೆ ಅವರನ್ನು 
ಸ್ಪರ್ಶಿಸಬೇಕು? ಅವರನ್ನು ನಾವೇಕೆ ದ್ವೇಶಿಸಕೂಡದು?” 


“ಸರಿ, ಒಂದು ಕ್ಷಣ ನೀನು ಹೇಳುವದೆಲ್ಲವನ್ನು ಸರಿ ಎಂದು 
ತಿಳಿಯುವ. ಆದರೆ ಕೇವಲ ಶೂದ್ರರ ವರ್ತನೆ ಮತ್ತು 
ವಿಚಾರಗಳಷ್ಟೇ ಅಶುದ್ಧವಾಗಿರುತ್ತವೆಯೇ? ಅದೆಷ್ಟೋ ಶೂದ್ರರ 


| 
I] 1 Y 
; | ಲ 
್‌ ಗ ಕ 
We ಟ್‌ 
W ಕ Sk WW 
| ( 


ವಿಚಾರ ಮತ್ತು ವರ್ತನೆಗಳು ಪವಿತ್ರವಾಗಿರುತ್ತವೆ. ಅದರಂತೆಯೇ 
ಎಷ್ಟೋ ಮೇಲ್ಲಾತಿಯ ಹಿಂದು ಜನರ ವಿಚಾರ-ವರ್ತನೆಗಳು 
ಅಶುದ್ಧವಾಗಿರುತ್ತವೆ. ಕಳುವು ಮಾಡುವ, ಸುಳ್ಳು ಹೇಳುವ 
ಬ್ರಾಹ್ಮಣರನ್ನು ದಿನನಿತ್ಯ ನಾವು ನೋಡುತ್ತೇವೆ. ಅವರು ಸೆರೆ 
ಕುಡಿಯುತ್ತಾರೆ, . ವೇಶ್ಯೆಯರಕಡೆ ಹೋಗುತ್ತಾರೆ. ಅವರಲ್ಲಿ 
ಬ್ರಾಹ್ಮಣತ್ವದ ಯಾವದೇ ಅಂಶಗಳು ಇರುವದಿಲ್ಲ. ಈಗ ನೀನೆ 
ಹೇಳು - ದುಷ್ಟ ಚಟಗಳ ಕೀಳು ಕೆಲಸ ಮಾಡುವ ಬ್ರಾಹ್ಮಣನು 
ಶ್ರೇಷ್ಠನೋ ಇಲ್ಲವೆ ಆಚಾರ-ವಿಚಾರಗಳಲ್ಲಿ ಪವಿತ್ರನಿರುವ 
ಶೂದ್ರನು ಶ್ರೇಷ್ಠನೋ?” ಸಾಹೇಬರು ಕೇಳಿದರು. 

“ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ಬ್ರಾಹ್ಮಣ ಎಷ್ಟೇ ಕೀಳು 
ಕೆಲಸಗಳನ್ನು ಮಾಡಿದರೂ ನೂರಾರು ಪವಿತ್ರ ಶೂದ್ರರಿಗಿಂತ 
ಆತ ಶ್ರೇಷ್ಟನೇ. ಸರ್‌, ನೀವು ತಪ್ಪು ತಿಳಿಯಕೂಡದು. 
ಬ್ರಾಹ್ಮಣನು ಬ್ರಾಹ್ಮಣನೇ ಮತ್ತು ಶೂದ್ರನೂ ಶೂದ್ರನೇ. 
ಶೂದ್ರನು ಎಂದಾದರೂ ಬ್ರಾಹ್ಮಣನ ಸರಿಗಟ್ಟಬಹುದೇ?. ಒಂದು 
ವೇಳೆ ನಾನು ಶೂದ್ರರು ಬ್ರಾಹ್ಮಣರಿಗಿಂತ ಮೇಲು ಎಂದು 
ತಿಳಿದರೂ ಈ ಸಮಾಜ ಅವರನ್ನು ಕೀಳು ಎಂದೇ 
ತಿಳಿಯುವದು.” ನಾನು ಉತ್ತರಿಸಿದೆ. 


“ನಿಮ್ಮ ಜನರು ಇದೇ ಕುರುಡು ನಂಬಿಕೆಗಳನ್ನು ಪಾಲಿಸುತ್ತ 
ಬಂದಿದ್ದಾರೆ. ನಿಮ್ಮ ಕೈಗಳಿಂದಲೇ ನೀವು. ನಿಮ್ಮ 
ಧರ್ಮತತ್ವವನ್ನು ನಾಶ ಮಾಡುತ್ತಿರುವಿರಿ. ಮನುಸ್ಮೃತಿಯಲ್ಲಿ 
ಕೂಡ ಯಾರು ಬ್ರಾಹ್ಮಣಧರ್ಮವನ್ನು ಪಾಲಿಸುವದಿಲ್ಲವೋ 
ಅವರು ಬ್ರಾಹ್ಮಣರಲ್ಲವೆಂದು ಸ್ಪಷ್ಟವಾಗಿ ಬರೆದಿದೆ. ಇಂಥ 
ಬ್ರಾಹ್ಮಣರು ಚಂಡಾಳನಿಗಿಂತ ಕೀಳು. ಚಂಡಾಳ ಕೂಡ ಕೆಲ ಸಲ 
ಶುದ್ಧ ಮತ್ತು ಪವಿತ್ರನಾಗಬಹುದು. ಅಜಮಿಳನು ಯಾವ 
ಜಾತಿಯವ? ಶಬರಿ ಯಾವ ಜಾತಿಯವಳು? ಅವರು ಹೇಗೆ ತಮ್ಮ 
ಹಿರಿತನವನ್ನು ಗಳಿಸಿಕೊಂಡರು? ಆದರೆ ಈಗ ಮಾತ್ರ ಎಲ್ಲ 
ಕಡೆಗೂ ಎನೋ ತಪ್ಪಾಗುತ್ತಲಿದೆ, ಎಲ್ಲರು ಕೆಟ್ಟ ದಾರಿಗೆ 
ಬೀಳುತ್ತಿದ್ದದ್ದು ಕಂಡು ಬರುತ್ತಲಿದೆ. ನೀವು ನಿಮ್ಮ ಸ್ವಾರ್ಥಕ್ಕಾಗಿ 
ಮತ್ತು ನಿಮ್ಮ ಮೇಲ್ಲಾತಿ ಮಟ್ಟವನ್ನು ಕಾಪಾಡಿಕೊಳ್ಳಲು 
ಶೂದ್ರರನ್ನು ಪ್ರಾಣಿಗಳಿಗಿಂತ ಕೀಳಾಗಿ ಕಾಣುತ್ತಿರಿ. ಅವರು 
ಮನುಷ್ಯರೇ ಅಲ್ಲವೆಂದು ತಿಳಿಯುತ್ತಿದ್ದಿರಿ. ಅದಕ್ಕಾಗಿ ನಿಮಗೆ 
ಅನುಕೂಲವಾಗುವಂತೆ ವೇದ-ಪುರಾಣಗಳ ದಾಖಲೆ ಕೊಡುತ್ತಿರಿ. 
ನೀವು ಎಂದಾದರೂ ನಿಮ್ಮ ದೇವರ ಗರ್ಭಗುಡಿಗಳಲ್ಲಿ ಶೂದ್ರರಿಗೆ 
ಪ್ರವೇಶ ಕೊಡಬಹುದೇ? ನೀನೆ ಹೇಳು.” ಎಂದು ಸಾಹೇಬರು 
ಕೇಳಿದರು. 


10 


“ಸಾಹೇಬರೆ, ಎಲ್ಲ ರೂಢಿ-ಪರಂಪರೆಗಳಲ್ಲಿ ಏನಾದರೂ ಅರ್ಥವು 
ಹುದುಗಿರುತ್ತದೆ. ಪ್ರಾಚೀನ ಕಾಲದಿಂದಲೂ ಶೂದ್ರರನ್ನು 
ಅಸ್ಪೃಶ್ಯರೆಂದು ತಿಳಿಯುವದರಲ್ಲಿ ಏನಾದರೂ ಅರ್ಥ 
ಅಡಗಿರಲೇಬೇಕು. ಆದ್ದರಿಂದ ನಾವು ಅವರ ದ್ವೇಷ ಮಾಡುತ್ತೇವೆ 
ಮತ್ತು ಅದು ಇಷ್ಟು ಸುಲಭವಾಗಿ ಹೋಗುವ ಸ್ವಭಾವವಲ್ಲ. ಅವರ 
ಗರ್ಭಗುಡಿಯಲ್ಲಿಯ ಪ್ರವೇಶ ಎಂದಿಗೂ ಅಶಕ್ಕ. ಶೂದ್ರರ 
ಮಂದಿರ ಪ್ರವೇಶದಿಂದಲೇ ನಾವೆಲ್ಲ ಅಶುದ್ಧರಾಗುವೆವು. ಮಂದಿರ 
ಅಪವಿತ್ರವಾಗುವದು. ಇದು ಆ ಪರಮೇಶ್ವರನಿಗೆ ಮಾಡಿದ 


ಘೋರ ಅವಮಾನವು. ಬೇಕಿದ್ದರೆ ಅಸ್ಪೃಶ್ಯರು ದೇವರಿಗಾಗಿ 
ತಮ್ಮದೇ ಬೇರೊಂದು ಮಂದಿರ ಕಟ್ಟಿಕೊಂಡು ಸುಖವಾಗಿರಲಿ.” 
“ಓಹ್‌! ನಾನೇನು ಹೇಳಲಿ! ದೇವರ ದರಬಾರದಲ್ಲಿ ಅಸ್ಪೃಶ್ಯರ 
ವಿರೋಧದಲ್ಲಿ ಭೇದಭಾವವು! ದೇವರು 
ಅಸ್ಪೃಶ್ಯರನ್ನು ಹುಟ್ಟಿಸಿದಾಗ ಆತ ಅಶುದ್ಧನಾಗಲಿಲ್ಲವೆ? ಅದು 
ಅವನ ಅವಮಾನವಲ್ಲವೆ? ಆದರೆ ಅಸ್ಪೃಶ್ಯರು ದೇವರ 
ಗುಡಿಗಳಲ್ಲಿ ಕಾಲಿಟ್ಟಕೂಡಲೇ ಗುಡಿ ಅಶುದ್ಧವಾಗುವದು ಮತ್ತು 
ಅದು ದೇವರ ಅವಮಾನವಾಗುವದು. ಅಸ್ಪೃಶ್ಯರೇ ಗುಡಿ ಕಟ್ಟಿ 
ದಿನಾಲು ದೇವರ ಪೂಜೆ ಮಾಡಿದರೆ ದೇವರ ಅವಮಾನಕ್ಕೆ 
ಮಿತಿಯೇ ಇಲ್ಲ. ದಿನನಿತ್ಯದ ಈ ದೇವರ ಅವಮಾನ ನಿಮ್ಮ ಜನ 
ಸಹಿಸಿಕೊಳ್ಳಬಹುದೇ?.ದೇವರ ಕೋಪಕ್ಕೂ ಒಂದು ಮಿತಿ ಇರಲು 
ಸಾಕು. ದೇವರು ಕೋಪಗೊಂಡರೆ ಈ ಜಗತ್ತನ್ನೇ ಸುಟ್ಟು ಭಸ್ಮ 
ಮಾಡಬಹುದು. ಆಗ ನೀವೆಲ್ಲ ಎಲ್ಲಿಗೆ ಹೋಗುವಿರಿ?” 

ಸಾಹೇಬರ ಪ್ರಶ್ನೆಗಳಿಗೆ ನನಗೆ ಏನು ಉತ್ತರ ಕೊಡಬೇಕು 
ಎಂಬುದು ಹೊಳೆಯಲಿಲ್ಲ. ನಾನು ದಿಜ್ಮೂಢನಾದೆ. ಸಾಹೇಬರು 
ಮುಂದುವರಿಸಿದರು, “ಈ ನಿಮ್ಮ ಮಾನಸಿಕತೆಯೇ 
ಅಸ್ಪೃಶ್ಯರನ್ನು ಹತ್ತಿಕ್ಕುವದು. ಅವರ ಬರಿ ನೆರಳು ಕೂಡ 
ನಿಮ್ಮನ್ನು ಅಪವಿತ್ರ ಮಾಡುವದು. ದಿನ-ರಾತ್ರಿ ಅವರು ನಿಮ್ಮ 


ಎಷ್ಟೊಂದು 


11 


ಸೇವೆ ಮಾಡಿದರೂ ನೀವು ಅವರನ್ನು ದ್ವೇಷಿಸುತ್ತಿರಿ, ಬಯ್ಯುತ್ತಿರಿ. 
ನಿಮ್ಮ ಹಾಸಿಗೆಗಳ ಮೇಲೆ ಬೀದಿನಾಯಿ ಬಂದು ಕುಳಿತರೂ 
ನಿಮ್ಮ ಅಭ್ಯಂತರವಿಲ್ಲ. ಆದರೆ ಒಬ್ಬ ಅಸ್ಪೃಶ್ಯ ನಿಮ್ಮ ಮನೆಯ 
ಮೆಟ್ಟಲು ಏರಲಾರ. ನಿಮ್ಮ ಬಾವಿಯ ನೀರನ್ನು ಜಗ್ಗಲಾರ. 
ಅವರು ನಿಮ್ಮ ಗುಡಿಗಳ ಕಡೆ ಮುಖ ಕೂಡ ನೋಡಲಾರ. 
ಇಂತಹ ಎಷ್ಟೋ ಕ್ರೂರ ಕೃತ್ಯಗಳನ್ನು ಹಗಲಿರುಳು ನಿಮ್ಮ ಸೇವೆ 
ಮಾಡುವವರ ಮೇಲೆ ಮಾಡುತ್ತಿರಿ. ಈ ನಿಮ್ಮ ನಿರ್ದಯತನ 
ಅವರನ್ನು ಎಷ್ಟು ನೋಯಿಸುತ್ತದೆ ಎಂಬುದು ನಿಮಗೆ ಗೊತ್ತೇ 
ಇದರಿಂದಾಗಿ ನೀವೆಷ್ಟು ನಷ್ಟಕ್ಕೆ ಬೀಳುತ್ತಿದ್ದಿರಿ, ಎಂಬುದರ ಕಲ್ಪನೆ 
ಮಾಡಿದ್ದಿರಾ?”. 

ಸಾಹೇಬರು ಮುಂದುವರಿಸಿದರು. “ಸರಿ, ಕೇಳು. ನನಗೆ ಒಂದು 
ಹಳೆಯ ಪ್ರಸಂಗ ನೆನಪಾಗುತ್ತದೆ. ಒಂದು ಹಳ್ಳಿಯ ಹೊರಗಿನ 
ಹಾಳು ಬಿದ್ದ ಮನೆಯಲ್ಲಿ ಬಸೋರ ಎಂಬ ಒಬ್ಬಹೊಲೆಯನ 
ಕುಟುಂಬ ಇರುತ್ತಿತ್ತು. ಇಂತಹ ಕೀಳು ಜಾತಿಯವನಿಗೆ ಹಳ್ಳಿಯಲ್ಲಿ 
ಇರಲು ಯಾರು ಮನೆ ಕೊಡಬೇಕು? ತಾನೇ ಮನೆ ಕಟ್ಟಿ ಅಲ್ಲಿ 
ಇರುವದಂತೂ ಅಶಕ್ಯದ ಮಾತು. ಈ ಹಳೆ ಮನೆ ಕೂಡ ಕಾಡಿನ 
ಬದಿಯಲ್ಲಿತ್ತು. ಕಾಡಿನ ಬದಿಯಲ್ಲಿ ವಾಸಿಸುವದು ಎಷ್ಟು 
ಕಷ್ಟಮಯ ಎಂಬುದನ್ನು ನೀನು ಊಹಿಸಬಹುದು. ಪ್ರತಿ ದಿವಸ 


ಅಂಜಿಕೊಂಡೇ ಜೀವಿಸಬೇಕು. ಸಂಜೆಯಾಗುವ ಮುನ್ನವೇ 
ಕಾಡು ಪ್ರಾಣಿಗಳ ದಾಳಿ ಮತ್ತು ಅವುಗಳ ಧ್ವನಿಯ ಅಬ್ಬರವನ್ನು 
ತಪ್ಪಿಸಲು ಬಾಗಿಲನ್ನು ಗಟ್ಟಿಯಾಗಿ ಮುಚ್ಚಿಕೊಳ್ಳಬೇಕು. ಇಡೀ 
ಇರುಳೆಲ್ಲ ಅವು ಅವನ ಮನೆ ಹತ್ತಿರ ಬಂದು 
ಕೂಗುತ್ತಿದ್ದವು. ಕುಟುಂಬದ ಎಲ್ಲರು ಇಡೀ ರಾತ್ರಿ ನಿದ್ದೆ ಮಾಡದೆ 
ಎಚ್ಚರದಿಂದ ಇರಬೇಕಾಗುತ್ತಿತ್ತು. ನಮ್ಮ ದೇಶದಲ್ಲಿಯ 
ಅಸ್ಪೃಶ್ಯರಿಗೆಲ್ಲ ಊರ ಹೊರಗೆ ಇಂತಹ ಅಂಜಿಕೆಯಲ್ಲಿಯೇ 
ವಾಸಿಸಬೇಕಾಗುತ್ತಿತ್ತು. ಈ ಹೊಲೆಯರ ಕುಟುಂಬ 
ಚಿಕ್ಕದಾಗಿತ್ತು. ಕೇವಲ ಮೂರೇ ಜನರು, ಗಂಡ, ಹೆಂಡತಿ ಮತ್ತು 
ಹತ್ತು ವರುಷದ ಗಂಡು ಮಗ. ಹೇಗೋ ಕಷ್ಟದಲ್ಲಿ 
ಜೀವಿಸುತ್ತಿದ್ದರು. ಎರಡು ಹೊತ್ತು ಹೊಟ್ಟೆ ತುಂಬ ಊಟವಿಲ್ಲ, 
ಮೈಮೇಲೆ ಸರಿಯಾದ ಬಟ್ಟೆಗಳಿಲ್ಲ. ಈ ಬಸೋರ ಮತ್ತು ಆತನ 
ಹೆಂಡತಿ ಇಡೀ ಹಳ್ಳಿಯ ಕೆಲಸಗಳನ್ನು ಮಾಡಬೇಕಾಗುತ್ತಿತ್ತು. ಆ 
ಹಳ್ಳಿಯ ಎಲ್ಲ ಸಮಾರಂಭಗಳಲ್ಲಿ ಸನಾದಿ ಬಾರಿಸುವ ಕೆಲಸವು 
ಕೂಡ ಈ ಬಸೋರನದೇ. ಈತನ ಹೆಂಡತಿ ಆ ಹಳ್ಳಿಯ 
ಸೂಲಗಿತ್ತಿ. ಅವರಿಬ್ಬರ ಈ ಕೆಲಸಕ್ಕಾಗಿ ಹಳ್ಳಿಯವರು ಕೊಡುವ 
ಹಿಡಿ ಧಾನ್ಯಗಳಲ್ಲಿ ಇವರ ಸಂಸಾರ ನಡೆಯಬೇಕು. ಅದಕ್ಕೂ 
ಕೂಡ ಹತ್ತಾರು ಸಲ ಎಡತಾಕಬೇಕು. ಅವರಿಗೆ ಎಂದಿಗೂ 


ಪೂರ್ಣ ಕೂಲಿ ದೊರೆಯುತ್ತಿದ್ದಿಲ್ಲ.. ಏನಾದರು. ನೆವ ಹೇಳಿ 
ಹಳ್ಳಿಗರು ಧಾನ್ಯ ಮತ್ತು ಕೂಲಿಯಲ್ಲಿ ಕಡಿತ ಮಾಡುತ್ತಿದ್ದರು.” 


“ಹಬ್ಬ-ಹುಣ್ಣಿವೆಗಳಲ್ಲಿ ಇವರಿಗೆ ಹಳ್ಳಿಗರು ತಮ್ಮ ಹಳೆ ಮತ್ತು 
ಹರಕು ಬಟ್ಟೆಗಳ ದಾನ ಮಾಡುತ್ತಿದ್ದರು. ತಮ್ಮ ಔದಾರ್ಯವನ್ನು 
ತೋರಿಸಲು ಕೆಲ ನಾಣ್ಯಗಳನ್ನು ಅವರ ಮೈಮೇಲೆ 
ಎಸೆಯುತ್ತಿದ್ದರು. ಬಸೋರನ ಕುಟುಂಬ ತಮ್ಮ ಬಿಡುವಿನ 
ವೇಳೆಯಲ್ಲಿ ಬಿದಿರಿನಿಂದ ಬುಟ್ಟಿ, ಚಾಪೆ, ಬೀಸಣಿಕೆ ಮುಂತಾದ 


ವಸ್ತುಗಳನ್ನು ಮಾಡಿ ಮಾರುತ್ತಿದ್ದರು. ಅದಕ್ಕೂ ಕೂಡ ಅವರಿಗೆ 
ತಂಗಳು ಚಪಾತಿಯ ಕಾಣಿಕೆ ದೊರೆಯುತ್ತಿತ್ತು. ಇಂತಹ 
ಪರಿಸ್ಥಿತಿಯಲ್ಲಿ ಈ ಕುಟುಂಬ ಹೇಗೋ ಜೀವಿಸುತ್ತಿತ್ತು. ಇಷ್ಟಾದರೂ 
ಅವರು ಎಂದಿಗೂ ಬಾಯಿ ಬಿಡದೆ ಹಳ್ಳಿಗರ ಆಶಿರ್ವಾದ ನೆನೆಸುತ್ತ 
ಮತ್ತು ಅವರ ಪ್ರಾರ್ಥನೆ ಮಾಡುತ್ತ ಸಮಾಧಾನದಿಂದ ತಮ್ಮ 
ಹಣೆಬರಹವನ್ನು ದೂಷಿಸುತ್ತ ದಿನ ಕಳೆಯುತ್ತಿದ್ದರು.” 

“ಆ ಪ್ರಸಂಗದ ಬಗ್ಗೆ ಈಗ ಕೇಳು. ಬೇಸಿಗೆ ಕಾಲದಲ್ಲಿ ಆ ಹಳ್ಳಿಯ 
ಮಾಲಗುಜಾರನ  (ವ್ಯಾಪಾರಸ್ಸ್ನನ) ಮಗನ ಮದುವೆ. 
ಬಸೋರನಿಗೆ ಈ ಶುಭ ಪ್ರಸಂಗದಲ್ಲಿ ಸನಾದಿ ಬಾರಿಸಲು 
ಮಾಲಗುಜಾರನ ಮನೆಗೆ ಹೋಗಬೇಕು. ಇಂತಹ ಪ್ರಸಂಗದಲ್ಲಿ 
ನಾಲ್ಕು ದುಡ್ಡು ಹೆಚ್ಚಿಗೆ ಸಿಗಬಹುದೆಂದು ಅವನ ಆಸೆ. ಆದರೂ 
ಬಾಯಿ ಬಿಚ್ಚಿ ಕೇಳಲು ಆತ ಹಿಂಜರಿಯುತ್ತಿದ್ದ. ಆದರೂ 
ಮದುವೆಯ ದಿನಗಳಲ್ಲಿ ದಿನಾಲು ಉರಿಬಿಸಿಲಲ್ಲಿ ನಿಂತು ಸನಾದಿ 
ಊದುತ್ತಿದ್ದ. ಬಿಸಿಲಿನ ರುಳದಿಂದ ಅವನು ಸುಸ್ತಾಗುತ್ತಿದ್ದ. ಆ ದಿನ 
ರಾತ್ರಿ ಅವನಿಗೆ ಮೈಯಲ್ಲಿ ಜ್ವರ... ಮನೆ ಮುಟ್ಟಿದ ಕೂಡಲೆ 
ಮೈಮೇಲೆ ಚಾದರ ಹೊದಿಸಿಕೊಂಡು ಚಾಪೆಯ ಮೇಲೆ ಮಲಗಿದ. 
ಮರುದಿನ ಮುಂಜಾನೆ ಸನಾದಿ ಬಾರಿಸಲು ಮಾಲಗುಜಾರನ 


13 


ಮನೆಗೆ ಹೋಗಲು ಆತನಿಗೆ ಅಶಕ್ಯವಾಯಿತು. ಅಷ್ಟರಲ್ಲಿ 
ಯಮದೂತನ ಹಾಗೆ ಮಾಲಗುಜಾರನ ಆಳು ಅವನ ಮನೆ 
ಮುಂದೆ ಬಂದು ನಿಂತನು... ಆತ ಬಂದು ಸಿಕ್ಕಾಪಟ್ಟೆ 
ಬಯ್ಯತೊಡಗಿದನು. “ಎ ದುಷ್ಟ ಮಗನೇ, ನೀನೇನು 
ತಿಳಿದುಕೊಂಡಿರುವಿ? ಸನಾದಿ ಬಾರಿಸಲು ಏಕೆ ಬರಲಿಲ್ಲ? ಎಲ್ಲರು 
ನಿನಗಾಗಿ ಅಲ್ಲಿ ಕಾಯುತ್ತಿದ್ದಾರೆ.” ಆಗ ಆತನ ಮೈಯಲ್ಲಿ ಸಾಕಷ್ಟು 
ಜ್ವರ. ಕಣ್ಣೆಲ್ಲ ಕೆಂಪು. ತಲೆ ನೋವು ಕೂಡ. ಆತ ನಮ್ರನಾಗಿ 
ಹೇಳತೊಡಗಿದ, “ದನಿಯರೆ ನನ್ನ ಮೈಯಲ್ಲಿ ಜ್ವರ. ನಾಲ್ಕು ಹೆಜ್ಜೆ 
ಕೂಡ ನಾನು ನಡೆಯಲಾರೆ.” ಒಬ್ಬ ಬಡವ ನಿಜ ಹೇಳಿದರೂ 
ಯಾರು ನಂಬುವರು?” 


ಹಳ್ಳಿಯ ಎಲ್ಲರಿಗೂ ಈ ಹೊಲೆಯ ದುಷ್ಟನಿದ್ದಾನೆಂದು ಮನವರಿಕೆ 
ಆಗಿರಬೇಕು. ನಿಜವಲ್ಲವೆ? ಬಸೋರನ ದುರುತ್ತರ ಕೇಳಿ ಆ ಆಳಿಗೆ 
ಮತ್ತಷ್ಟು ಸಿಟ್ಟು ಬಂತು. “ಏ ಕತ್ತೆ, ನಾನು ನಿಮ್ಮಂತಹರ ಗತ್ತು 
ಬಲ್ಲೆ. ನಿನ್ನೆ ರಾತ್ರಿ ಹೆಂಡ ಕುಡಿದು ಬಿದ್ದಿರಬೇಕು. ಈಗ ಮಾತ್ರ 
ನೆವ ಹೇಳುತ್ತಿರುವಿ!” ಎಂದು ಆಳು ಅವನನ್ನು ತರಾಟೆಗೆ 
ತೆಗೆದುಕೊಂಡನು. 


“ನನ್ನ ಜತೆ ಈಗಲೇ ನಡಿ. ಇಲ್ಲದಿದ್ದರೆ...”ಬಸೋರ ಕಾಲು ಬಿದ್ದು 


ಹೇಳಿದರೂ, ಅವನ ಹೆಂಡತಿ ಎಷ್ಟೇ ಬೇಡಿಕೊಂಡರೂ ಆ ಆಳು 
ಕೇಳಲಿಕ್ಕೆ ತಯಾರಿರಲಿಲ್ಲ. ಇವರಿಬ್ಬರ ಅಳುದನಿಯಲ್ಲಿಯ 
ಪ್ರಾರ್ಥನೆ ಕೇಳಿದರೆ ಎಂತಹ ಕಲ್ಲು ಮನಸ್ಸಿದ್ದರೂ 
ಕರಗಬಹುದಿತ್ತು. ಮಾಲಗುಜಾರನ ಆಳು ಮಾತ್ರ ತನ್ನ ಹಟ 
ಬಿಡಲಿಲ್ಲ. ಗಂಡ-ಹೆಂಡತಿ ಅಳುತ್ತಲೇ ಆಳಿನ ಜತೆ 
ಮಾಲಗುಜಾರನ ಮನೆಗೆ ಹೋದರು. ಕಣ್ಣೀರಿಡುತ್ತ ತಮ್ಮ 
ಬವಣೆಯನ್ನು ಹೇಳಿದರು. ಮಾಲಗುಜಾರ ಸಿಟ್ಟಿಗೆದ್ದು “ಈ 
ಹೊಲೆಯರನ್ನು ಊರಹೊರಗೆ ವಾಸಿಸಲು ಯಾರು ಅಪ್ಪಣೆ 
ಕೊಟ್ಟರು? ” ಎಂದು ತನ್ನ ಆಳುಗಳಿಗೆ ಬಯ್ಯತೊಡಗಿದನು. 

“ಇವರೆಲ್ಲರನ್ನು ಈಗಿಂದೀಗಲೇ ಸಾಕಷ್ಟು ಪೆಟ್ಟು ಕೊಟ್ಟು ತಳ್ಳಿ 
ಹಾಕಿ. ಅಂದರೇನೆ ಇವರ ಸೊಕ್ಕು ಮುರಿಯವದು.” ಎಂದು 
ಅಪ್ಪಣೆ ಕೊಟ್ಟನು. ಬಸೋರನಿಗೆ ಏನು ಮಾಡಲು ಸಾಧ್ಯ? 
ಅವನು ಅಂತಹ ಜ್ವರದಲ್ಲಿಯೇ ಸಂಜೆಯವರೆಗೆ ಸನಾದಿ 
ಊದಿದನು. ಕತ್ತಲಲ್ಲಿ ಮನೆ ತಲುಪಿದಾಗ ಹೊಸ್ತಿಲಲ್ಲಿಯೇ 
ಮೂರ್ಛೆಯಿಂದಾಗಿ ಕುಸಿದುಬಿದ್ದನು. ನಡುರಾತ್ರಿಯಲ್ಲಿ ಅವನ 
ಜೀವ ಹೋಯಿತು. ಈ ಅಸ್ಪೃಶ್ಯನ ದೇಹದಿಂದ ಅವನ ಆತ್ಮ 
ಪಾರಾಗಿ ದೇವರಲ್ಲಿ ವಿಲೀನವಾಯಿತು. ಹೆಂಡತಿ 


14 


ವಿಧವೆಯಾದಳು.ಮಗ ಪರದೇಶಿಯಾಯಿತು. ತಾಯಿ-ಮಗ 
ಇಡೀ ರಾತ್ರಿ ಕತ್ತಲಲ್ಲಿ ಕಾಡಿನ ಮಗ್ಗುಲಲ್ಲಿ ಹೆಣದ ಮುಂದೆ 
ಕುಳಿತು ಕಳೆದರು. ಅವರಿಬ್ಬರಿಗೂ ಏನೆನ್ನಿಸಿರಬಹುದು? 


ಮರುದಿನ ಮುಂಜಾನೆ ಬೆಳಗಾದಕೂಡಲೆ ಅವಳು ಬಾಗಿಲು 
ತೆರೆದಳು. ಹೊರಗಿನ ಜಗತ್ತು ಹೊಸ ದಿನವನ್ನು ಸ್ವಾಗತಿಸುತ್ತಿತ್ತು. 
ಆದರೆ ಈ ತಾಯಿ-ಮಗ ಅತೀವ ದುಃಖದಲ್ಲಿಯೇ ಹೊರಬಂದರು. 
ಬಸೋರನ ಹೆಂಡತಿಯ ಮುಂದೆ ಈಗ ಒಂದೆ ಪ್ರಶ್ನೆ ಇತ್ತುಃ ತನ್ನ 
ಗಂಡನ ಪ್ರೇತದ ಅಂತಿಮ ಸಂಸ್ಕಾರ ಹೇಗೆ ಮಾಡುವದು? 
ಅವಳ ಹತ್ತಿರ ಕಾಸಿಲ್ಲ. ಇಡೀ ಹಳ್ಳಿ ಅವರನ್ನು ಅಶುದ್ಧ ಮತ್ತು 
ಅಸ್ಪೃಶ್ಯರೆಂದು ತಿಳಿಯುತ್ತಾರೆ. ಹೊಲೆಯರ ಜೀವನ ಎಷ್ಟು 
ಕಷ್ಟದ್ದು? ಸತ್ತ ಮೇಲೆಯೂ ಅವರಿಗೆ ಜಾಗವಿಲ್ಲ.ಹೊಲೆಯನ 
ಮರಣ ಕೂಡ ಜೀವಿಸುವದಕ್ಕಿಂತ ಇನ್ನಷ್ಟು ಕಷ್ಟದ್ದು. ಹಳ್ಳಿಯ 
ಇನ್ನೊಂದು ತುದಿಯಲ್ಲಿ ಮತ್ತೊಬ್ಬ ಹೊಲೆಯನ ಗುಡಿಸಲು ಇತ್ತು. 
ಮಗನನ್ನು ಪ್ರೇತದ ಮುಂದೆ ಕೂಡಿಸಿ ತಾಯಿ ಆ ಮತ್ತೊಬ್ಬ 
ಹೊಲೆಯನ ಮನೆಗೆ ಹೋದಳು. 


“ತಂಗಿ, ನಾನು ಕೂಡ ನಿಮ್ಮಂತೆ ಅತೀ ಬಡವ ಮತ್ತು 
ದುರ್ದೈವಿ. ನನ್ನಂತಹನು ನಿಮಗೆ ಏನು ಸಹಾಯ ಮಾಡಲು 


15 


ಸಾಧ್ಯ? ದಯವಿಟ್ಟು ನೀನು ಮಾಲಗುಜಾರನನ್ನೇ ಭೆಟ್ಟಿಯಾಗಿ 
ಬೇಡಿಕೋ. ಬೇಕಿದ್ದರೆ ನಾನು ನಿನ್ನ ಜತೆ ಬರುವೆ. 
ಮಾಲಗುಜಾರನಿಗೆ ಕರುಣೆ ಬಂದರೆ ಏನಾದರು ವ್ಯವಸ್ಥೆ 
ಆಗಬಹುದು.”. ಎಂದು ಆ ಹೊಲೆಯ ಹೇಳಿದನು. 


ಕೆಲ ಸಮಯದ ನಂತರ ಇವರಿಬ್ಬರು ಮಾಲಗುಜಾರನ ಮನೆ 
ತಲುಪಿದರು. ಮಾಲಗುಜಾರ ತನ್ನ ಮನೆಯ ಪಡಸಾಲೆಯಲ್ಲಿ 
ಚೆಲುಮೆ ಸೇದುತ್ತ ಕುಳಿತಿದ್ದನು. ಮಾಲಗುಜಾರನನ್ನು ನೋಡಿದ 
ತಕ್ಷಣ ಬಸೋರನ ವಿಧವೆ ಜೋರುಜೋರಾಗಿ ಅಳುತ್ತ 
“ದನಿಯರೆ, ನಾನೆಲ್ಲವನ್ನು ಕಳೆದುಕೊಂಡಿದ್ದೇನೆ ದೇವರು ನನ್ನ 
ಗಂಡನನ್ನೇ ಕಸಿದುಕೊಂಡಿದ್ದಾನೆ.” ಎಂದು ದೊಡ್ಡ ದನಿಯಲ್ಲಿ 
ಹೇಳಿದಳು. ಮಾಲಗುಜಾರ ಕಲ್ಲು ಹೃದಯದ ಕ್ರೂರ ಪ್ರಾಣಿ. 
ಅವನಲ್ಲಿ ಎಳ್ಳಷ್ಟು ಕೂಡ ಕರುಣೆ ಇಲ್ಲ. ಸಿಟ್ಟಿನಿಂದಲೇ “ನಾನೇನು 
ಮಾಡಲಿ? ನಿನ್ನ ಗಂಡನನ್ನು ನಾನು ತಿರುಗಿ ತರಲಾರೆ. 
ಮುಂಜಾನೆ ನಿನ್ನ ಮಾರಿ ನೋಡಿದ್ದರಿಂದ ನನ್ನ ಕೆಲಸಗಳೆಲ್ಲ 
ಕೆಡುವವು. ನೀನು ನನ್ನ ದಿವಸವನ್ನೇ ಹಾಳು ಮಾಡಿದೆ.” ಎಂದು 
ಅವಳನ್ನು ದೂಷಿಸತೊಡಗಿದನು. ಅವಳು ಕೈಜೋಡಿಸಿ 
“ದನಿಯರೆ, ನೀವು ನಿಜ ಹೇಳಿದಿರಿ. ಸತ್ತವರನ್ನು ಮತ್ತೇ ತಿರುಗಿ 


ತರಲು ಶಕ್ಯವಿಲ್ಲ. ದೈವದಲ್ಲಿ ಇದ್ದದ್ದನ್ನು ತಪ್ಪಿಸಲು ಶಕ್ಯವಿಲ್ಲ. 
ಆದರೂ ದಯವಿಟ್ಟು ನನ್ನ ಗಂಡನ ಹೆಣವನ್ನು ಸುಡಲಿಕ್ಕೆ 
ಸಹಾಯ ಮಾಡಿರಿ.” ಎಂದು ಅಂಗಲಾಚಿದಳು. 


ಇದನ್ನೆಲ್ಲ ಕೇಳ ಮಾಲಗುಜಾರನು ಸಿಟ್ಟಿನಿಂದಲೇ ಒದರಿದನು, 
“ನಾನೇನು ನಿನಗೆ ಸಹಾಯ ಮಾಡಲು ನಿಮ್ಮಪ್ಪನ ಗಂಟು 
ತಿಂದಿದ್ದೇನೆಯಾ? ಇಲ್ಲಿಂದ ತೊಲಗು.” ಆದರೂ ಬಸೋರನ 
ವಿಧವೆ ಕೈಜೋಡಿಸಿ ಮೆಲು ದನಿಯಲ್ಲಿ “ಇಲ್ಲ, ಮಹಾರಾಯರೆ, 
ಹೀಗೆ ಮಾಡಬೇಡಿ. ನೀವೇ ನಮಗೆ ಈ ಹೊತ್ತಿನಲ್ಲಿ ಸಹಾಯ 
ಮಾಡಬಹುದು. ನಾವು ನಿಮ್ಮ ರಾಜ್ಯದಲ್ಲಿದ್ದು ಜೀವಿಸುತ್ತಿದ್ದೇವೆ. 
ನಮ್ಮ ಕಷ್ಟಕಾರ್ಪಣ್ಯಗಳನ್ನು ನೀವು ಕೇಳದಿದ್ದರೆ ಮತ್ತೇ ಯಾರು 
ಕೇಳಬೇಕು?”. ಇವಳ ಯಾವ ಬಿನ್ನಹಗಳು ಆ ಕಲ್ಲು ಹೃದಯಕ್ಕೆ 
ಕದಡಿಸಲಿಲ್ಲ. “ನಾನು ಮೊದಲೇ ಹೇಳಿದ್ದೇನೆ. ನಾನು ನಿನಗೆ 
ಸಹಾಯ ಮಾಡುವದಿಲ್ಲ. ಇಲ್ಲಿಂದ ಬೇಗನೆ ತೊಲಗು. 
ಇಲ್ಲದಿದ್ದರೆ....”ಎಂದು ಮಾಲಗುಜಾರ ಜಬರಿಸಿದನು. ಅವಳು 
ಮತ್ತೊಮ್ಮೆ “ನಾನು ನಿಮ್ಮ ಮಗಳಂತೆ.” ಎಂದು ಬಿನ್ನವಿಸಿದಳು. 


“ನನ್ನ ಮೇಲೆ ದಯ ಮಾಡಿ “ ಎಂದು ಅಂಗಲಾಚಿದಳು. ಇದನ್ನು 
ಕೇಳ ಮಾಲಗುಜಾರನ ಸಿಟ್ಟು ನೆತ್ತಿಗೇಳಿತು. “ಬೆಳಗಿನಲ್ಲಿ ನಿನ್ನ 


16 


ಮುಖ ನೋಡಿದ್ದರಿಂದ ನನಗೆ ಅಪಶಕುನ. ಇಷ್ಟೇ ಅಲ್ಲ, ನಿನ್ನ 
ಅಳುವದು ಕೂಡ ನನಗೆ ಅಪಶಕುನ. ನೀನು ನನ್ನ ಜೀವವನ್ನೇ 
ತೆಗೆದುಕೊಳ್ಳುವಿ. ಇದೆಲ್ಲ ನನಗೆ ಸರಿಬಾರದು. ನನ್ನ ಮನೆಗೆ ಏಕೆ 
ಬಂದಿ? ಈ ಹಳ್ಳಿಯಲ್ಲಿ ಮತ್ತೇ ಯಾರೂ ಸಿಗಲಿಲ್ಲವೆ? 
ಯಾರಾದರೂ ಇವರಿಬ್ಬರನ್ನು ತಳ್ಳಿ ಹಾಕಿ” ಎಂದು ಆತ 
ಕಿರುಚಿದನು. 


ಪರಿಸ್ಥಿತಿ ಹದಗೆಡುತ್ತಲಿದೆ ಎಂಬುದು ಗೊತ್ತಾದ ಕೂಡಲೆ ಆ 
ವಿಧವೆ ಮತ್ತು ಹೊಲೆಯ ಅಲ್ಲಿಂದ ಹೊರಬಿದ್ದರು. ಆ ಹಳ್ಳಿಯಲ್ಲಿ 
ಕೆಲ ಒಳ್ಳೆಯ ಜನರು ಇರಬಹುದು. ಇವರಿಬ್ಬರು ಎಲ್ಲ ಜನರ 
ಮನೆಗೆ ಹೋದರು. ಕೆಲವರು ಅವರ ಮೇಲೆ ಸಿಟ್ಟಿಗೆದ್ದರು, ಇನ್ನೂ 
ಕೆಲವರು ಬೈಗಳ ಸುರಿಮಳೆ ಹಾಕಿದರು. ಸ್ವಂತಕ್ಕೆ 
ಮೇಲ್ಜಾತಿಯವರು ಎಂದು ಹೇಳಿಕೊಳ್ಳುವರು ಯಾರೂ ಅವರಿಗೆ 
ಸಹಾಯ ಮಾಡಲು ಮುಂದೆ ಬರಲಿಲ್ಲ. 


ಮೇಲ್ದಾತಿಯವರು ಸಹಾಯ ಮಾಡುವದನ್ನು ಒಂದು ಕ್ಷಣ 
ಮರೆಯಬಹುದು. ಆದರೆ ಅವರಲ್ಲಿ ಒಬ್ಬರು ಕೂಡ 
ಸಹಾನುಭೂತಿಯ ಎರಡು ಮಾತುಗಳನ್ನು ಆ ವಿಧವೆಗೆ 


ಮರೆಯಲಾಗದು. ಹಿಂದು 
ಜನರನ್ನೇ ನಿರ್ದಯವಾಗಿ 


ಹೇಳಲಿಲ್ಲ, 


ಎಂಬುದನ್ನು 
ಮೇಲ್ಜಾತಿಯವರು... ತಮ 
ನೋಡುವದು ಇದೇ ಒಂದು ವಾಸ್ತವ. ತಮ್ಮ ಜನರನ್ನೇ 
ಇಷ್ಟೊಂದು ಹೀಯಾಳಿಸುವದು ಇವರ ಗುಣಧರ್ಮ. ತನ್ನ ಇಡೀ 


[J 


17 


ಆಯುಷ್ಯವನ್ನೇ ಈ ಬಸೋರ ಈ ಹಿಂದು ಸಮಾಜದ ಜನರಿಗಾಗಿ 
ಸವೆಸಿದ್ದನು. ಅವರೆಲ್ಲರ ಸೇವೆ ಮಾಡಿದ್ದನು. ಅವರ ಸೇವೆ 
ಮಾಡುತ್ತಲೇ ತನ್ನ ಪ್ರಾಣ ಕೂಡ ಕೊಟ್ಟು ಸತ್ತು ಹೋದನು. ಆತ 
ಸತ್ತ ಮೇಲಾದರೂ ಈ ಹಿಂದು ಸಮಾಜ ತಮ್ಮ ಈ ಸೇವಕನ 
ಅಂತ್ಯ ಸಂಸ್ಕಾರ ಮಾಡುವದು ಹಾಗು ಅವನ ವಿಧವೆಗೆ ಕನಿಕರ 
ತೋರಿಸುವದು ಅದರ ಕರ್ತವ್ಯವಲ್ಲವೇ?. ಬಹುಷಃ ಇದೇ ಒಂದು 
ದೇಶದಲ್ಲಿ ಜನರನ್ನು ಪ್ರಾಣಿಗಳಿಗಿಂತಲೂ ಕೀಳು 
ತಿಳಿಯುತ್ತಿರಬಹುದು ಎಂದು ಅನ್ನಿಸುತ್ತದೆ.ಮೇಲ್ಲಾತಿಯವರು ಕೆಳ 
ಜಾತಿಯವರನ್ನು ತಿರಸ್ಕರಿಸುತ್ತದೆ ಮತ್ತು ಆವರನ್ನು 
ಜೀವಂತವಿದ್ದಾಗಲು ಮತ್ತು ಸತ್ತ ಮೇಲೆಯೂ ಗೋಳಿಗೀಡು 
ಮಾಡುತ್ತದೆ. ಮೇಲ್ಜಾತಿಯ ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು 
ವೈಶ್ಯರು ಕೆಳ ಜಾತಿಯ ಜನರ ಕಷ್ಟವನ್ನು ಕಂಡು ಸಂತಸ 
ಪಡೆಯುತ್ತಿದ್ದರು. ಸರಿ. 

ಇದೆಲ್ಲವನ್ನು ಕಂಡು ಬಸೋರನ ಹೆಂಡತಿ ಹೌಹಾರಿದಳು. ಕಣ್ಣಿನ 
ಮುಂದೆ ಕತ್ತಲು ಕವಿಯಿತು. ಏನು ಮಾಡಬೇಕೆಂಬುದು ಅವಳಿಗೆ 
ತೋಚಲಿಲ್ಲ. ಈ ಹೆಣವನ್ನು ಸುಡುಗಾಡಿಗೆ ಹೇಗೆ ಒಯ್ಯಬೇಕು? 
ಮತ್ತು ಅಲ್ಲಿ ಹೇಗೆ ಸುಡಬೇಕು? ಎಲ್ಲ ವಿಚಾರಗಳು ಅವಳ ತಲೆ 


ಮ್ರ ON 
| MU 


ig 


ತುಂಬಿದವು. ಈ ದುಃಖದಲ್ಲಿ “ಅಣ್ಣಾ, ನಾವೇನು ಮಾಡಬೇಕು? 
ಹೆಣವನ್ನು ಹೀಗೆಯೆ ಬಿಡಬಹುದೇ”? ಎಂದು ಆ ಹೊಲೆಯನಿಗೆ 
ಕೇಳಿದಳು. “ತಂಗಿ, ಅಂಜಬೇಡ. ಅಂಜಿದರೆ ಯಾವ ಕೆಲಸಗಳು 
ಆಗುವದಿಲ್ಲ. ಕಷ್ಟದಲ್ಲಿದ್ದವರನ್ನು ದೇವರೇ ರಕ್ಷಿಸುತ್ತಾನೆ. ದೇವರು 
ನಮ್ಮ ಚಿಂತೆ ಕೂಡ ಮಾಡುತ್ತಾನೆ. ನಾನು ಮನೆಗೆ ಹೋಗಿ 
ಉರುವಲನ್ನು ತೆಗೆದುಕೊಂಡು ಬರುತ್ತೇನೆ” ಎಂದು ಹೇಳಿದನು. 
ಎರಡು ಮೂರು ಸಲ ಎಡತಾಕಿ ಸುಡುಗಾಡಿಗೆ ಉರುವಲನ್ನು 
ಸಾಗಿಸಿದನು. ನಿಜವಾಗಿ ನೋಡಿದರೆ ಅಷ್ಟು ಉರುವಲು ಹೆಣ 


18 


ಸುಡಲು ಸಾಕಾಗಲಾರದು. ಆಮೇಲೆ ಬಸೋರನ ಹೆಂಡತಿ ತನ್ನ 
ಗುಡಿಸಲನ್ನು ಕೆಡವಿ ಅಲ್ಲಿಯ ಕಟ್ಟಿಗೆಗಳನ್ನು ಸುಡುಗಾಡಿಗೆ 
ಒಯ್ದಳು. ಆಮೇಲೆ ಅವರಿಬ್ಬರೇ ಹೆಣವನ್ನು ಸುಡುಗಾಡಿಗೆ ಒಯ್ದು 
ಹೇಗೋ ಅಂತ್ಯ ಸಂಸ್ಕಾರ ಮುಗಿಸಿದರು. 


“ನೋಡು ಪಂಡಿತ, ಆ ವಿಧವೆಗೆ ಎಷ್ಟು ಕಷ್ಟವಾಗಿರಬಹುದು 
ಎಂಬುದನ್ನು ನೀನು ಊಹಿಸಬಹುದು. ಎಷ್ಟೊಂದು ಕೆಟ್ಟ ಗಳಿಗೆ. 
ಮೊದಲಿಗೆ ಅವಳ ಗಂಡನ ಮರಣ, ಎರಡನೆಯದಾಗಿ ಆ 
ಹಳ್ಳಿಗರು ಮಾಡಿದ ಅವಮಾನ, ಮೂರನೆಯದಾಗಿ ತನ್ನ 
ಗಂಡನ ಅಂತ್ಯಸಂಸ್ಕಾರ ಅವಳಿಗೆನೇ ಮಾಡಬೇಕಾಯಿತು 
ಮತ್ತು ಕೊನೆಯದಾಗಿ ಇದಕ್ಕಾಗಿ ತನ್ನ ಮನೆಯನ್ನೇ 
ಕೆಡವಬೇಕಾಯಿತು.” 


“ಇಷ್ಟೇ ಅಲ್ಲ, ಹಸಿವು ನೀರಡಿಕೆಗಳಿಂದ ಬಳಲುವ ಅವಳ ಚಿಕ್ಕ 
ಮಗ ಅವಳ ಬೆನ್ನ ಹಿಂದೆ ಅಡ್ಡಾಡಬೇಕಾಯಿತು. ಆಕೆಗೆ 
ಎಷ್ಟೊಂದು ನೋವಾಗುತ್ತಿರಬಹುದು? ಇಷ್ಟೊಂದು ದೊಡ್ಡ 
ದುಃಖದ ಗುಡ್ಡ ಒಬ್ಬರ ಮೈಮೇಲೆ ಬಿದ್ದಾಗ ತಮ್ಮ ಮೇಲ್ಲಾತಿಯ 
ಅಬಿಮಾನವನ್ನೇ ಅಪ್ಪುತ್ತ ಇಂತಹದನ್ನು ನೋಡುತ್ತ ಕೂಡುವದು 
ಸರಿಯೇ? ಎಷ್ಟೊಂದು ಕ್ರೂರತನ? ಹಿಂದು ಸಮಾಜದ 


ಇದೆಂತಹ ನಡೆವಳಿಕೆ? ಇದು ಸರಿಯೇ?” 


ಇದೆಲ್ಲ ಹೇಳಿದ ಮೇಲೆ ಸಾಹೇಬರು ಕೆಲ ಕ್ಷಣ ಮಾತನ್ನೇ 
ಆಡಲಿಲ್ಲ. ಅವರ ಕಣ್ಣುಗಳು ತೇವಗೊಂಡಿದ್ದವು. ಕಣ್ಣೀರಿನ ಎರಡು 
ಹನಿಗಳು ಅವರ ಗಲ್ಲದ ಮೇಲೆ ಕಾಣಿಸಿದವು. ಮುಂದೆ ಕೆಲ 


19 


ವೇಳೆಯಾದ ಮೇಲೆ ಅವರು ತಮ್ಮ ಮಾತನ್ನು 
ಮುಂದುವರಿಸಿದರು. “ಪಂಡಿತನೇ, ನಿನ್ನ ಸಮಾಜದ ಪ್ರಸಿದ್ಧಿಯ 
ಬಗ್ಗೆ ಮತ್ತು ಅದರ ಕುಶಲತೆ ಬಗ್ಗೆ ಇನ್ನೂ ಕೇಳಬಯಸುವೆಯಾ? 
ಇಲ್ಲಿ ಕೇಳು. ಈ ದುರಂತದ ಕತೆ ಇಲ್ಲಿಗೆ ಮುಗಿಯಲಿಲ್ಲ. 
ಇದಕ್ಕಿಂತಲೂ ಹೆಚ್ಚು ಕನಿಕರ ಪಡುವ ಕತೆಗಳು ಇವೆ. ಆ 
ಹಳ್ಳಿಗರ ಕ್ರೂರತನವನ್ನು ಕಂಡು ಆ ಹೊಲೆಯ ಮರುದಿನ ಆ 
ವಿಧವೆಯ ಮನೆಗೆ ಬಂದು ಹೀಗೆ ಹೇಳಿದನು, “ತಂಗಿ, ಇನ್ನು 
ಮೇಲೆ ಈ ಹಳ್ಳಿಯಲ್ಲಿ ಇರುವದು ಅಶಕ್ಯದ ಮಾತು. ಈ ಜನರ 
ಕ್ರೂರತನದ ಅನುಭವ ಸಾಕು. ನಮ್ಮ ಜಾತಿಯ ಜನರು ಇಲ್ಲಿ 
ಯಾರೂ ಇಲ್ಲ. ನಾನು ಇಲ್ಲಿ ಇದ್ದು ಒಂದು ದಿನ ಸತ್ತರೆ ನನ್ನ 
ಹೆಣವನ್ನು ನಾಯಿ, ಕಾಗೆಗಳಿಗೆ ತಿನ್ನಲು ಇಲ್ಲಿಯ ಜನ 
ಹೇಸಲಾರರು. ನಾನು ಇನ್ನು ಮೇಲೆ ಇಲ್ಲಿ ಇರಲಾರೆ. ನಾನು 
ಇವತ್ತೇ ಈ ಊರು ಬಿಟ್ಟು ಬೇರೆಲ್ಲಿ ಕಡೆ ಎಲ್ಲಿಯಾದರೂ 
ಹೋಗುವೆ. ನೀನು ಇಲ್ಲಿ ಇರಬೇಡ. ಇಲ್ಲಿ ಇರುವಕ್ಕಿಂತ 
ಅಡವಿಯಲ್ಲಿ ಇದ್ದು ಹಸಿವೆಯಿಂದ ಸಾಯುವದು ಎಷ್ಟೋ ಪಾಲು 
ಮೇಲು. ಅಲ್ಲಿ ನಮ್ಮನ್ನು ಯಾರೂ ತಿರಸ್ಕರಿರಲಾರರು, ಯಾವ 
ತಪ್ಪು ಮಾಡದಿದ್ದರೂ ಅಪರಾಧ ಹೊರಿಸಲಾರರು” ಈ 
ಹಿತಚಿಂತಕನ ಮಾತು ಕೇಳಿ ನೊಂದ ಆ ವಿಧವೆ, “ಅಣ್ಣಾ, ನೀನು 


ಇಲ್ಲಿಂದ ಹೊರಬೀಳುವದು ಸರಿಯಾದ ನಿರ್ಣಯ. ನೀನು ಇಲ್ಲಿಂದ 
ಈಗಲೇ ಹೋಗು. ಈ ಹಳ್ಳಿಗರ ಜತೆ ಇರುವದು ಬೇಡ. ಆದರೆ 
ನಾನು ಈ ಚಿಕ್ಕ ಮಗುವನ್ನು ಕಟ್ಟಿಕೊಂಡು ಎಲ್ಲಿಗೆ ಹೋಗಲಿ? 
ನನ್ನ ಆಯುಷ್ಯ ದೇವರ ಕೈಯಲ್ಲಿ.” ಅವಳ ಮಾತನ್ನು ಕೇಳಿ ಆ 
ಹೊಲೆಯನ ಕಣ್ಣಲ್ಲಿ ನೀರು ಬಂದವು. ದುಃಖದಿಂದಲೇ “ತಂಗಿ, 
ನಾನು ನಿನ್ನನ್ನು ಕೂಡ ನನ್ನ ಜತೆ ಕರೆದುಕೊಂಡು 
ಹೋಗಬೇಕಿತ್ತು. ಆದರೆ ಈ ವೇಳೆ ಸರಿ ಇಲ್ಲ. ನಾನೆಲ್ಲೆಲ್ಲಿ ಸುತ್ತು 
ಹಾಕಿ ಕೊನೆಯಲ್ಲಿ ಎಲ್ಲಿ ಹೋಗಿ ವಾಸಿಸುವೆ ಎಂಬುದೇ ನನಗೆ 
ಗೊತ್ತಿಲ್ಲ. ಆದ್ದರಿಂದ ನಾನು ಕೊನೆಯಲ್ಲಿ ವಾಸಿಸುವ ಸ್ಥಳವನ್ನು 
ನಿಶ್ಚಯಿಸಿದ ಮೇಲೆ ನಾನು ನಿನ್ನನ್ನು ಕರೆದುಕೊಂಡು ಹೋಗುವೆ.” 
ಎಂದು ಹೇಳಿ ಹೊರಟು ಹೋದನು. 


ಆ ಹಳ್ಳಿಯ ಜನರು ಅವನನ್ನು ಮತ್ತೇ ಎಂದೂ ಕಾಣಲಿಲ್ಲ. ಆತ 
ಫಿಜಿ ಎಂಬ ದೇಶಕ್ಕೆ ಹೋಗಿರಬಹುದು ಎಂಬ ಸುದ್ದಿ ಮುಂದೆ 
ಎಷ್ಟೋ ವರುಷಗಳ ನಂತರ ತಿಳಿದು ಬಂದಿತು. 


ಆ ವಿಧವೆ ಮತ್ತು ಅವಳ ಮಗುವಿನ ಬವಣೆಯ ಕತೆಯನ್ನು 
ಕೇಳು. ಗಂಡ ಸತ್ತ ಮೇಲೆ ಅವಳು ಬಹು ನೊಂದುಕೊಂಡಳು. 
ಇನ್ನು ಮುಂದಿನ ಅವಳ ಆಯುಷ್ಯವೆಲ್ಲ ಮಗನಿಗಾಗಿ. ಮಗು. 


20 


ಅವಳು ಅಂಗೈಯ ಮೇಲಿನ ನಿಂಗನಂತೆ ಮಗುವನ್ನು 
ಜಪ್ಪಿಸತೊಡಗಿದಳು. ಗಂಡನ ಮರಣದ ನಂತರ ಅವಳ 
ಉತ್ಪನ್ನ ಕಡಿಮೆಯಾಗಿದ್ದರು ಕೂಡ ತಾನು ಅರೆಹೊಟ್ಟೆಯಿಂದ 


ಇದ್ದು ಮಗನನ್ನು ಉಜ್ಣಿಸುತ್ತದ್ದಳು. ಮಗನ ಸಲುವಾಗಿ ತನ್ನ 
ಆಯುಷ್ಯವನ್ನೇ ಕೊಡಲು ಸಿದ್ಧಳಾದಳು. ಅವಳ ಮಗನ ಹೆಸರು 
ಡಮರು. ಅವಳ ಅತೀ ಪ್ರೀತಿಯಿಂದಾಗಿ ಮಗ ಸ್ವಲ್ಪ 
ಹಟಮಾರಿಯಾದನು. ಆದರೆ ಈ ತಾಯಿ ಅವನಿಗಾಗಿ ಏನೂ 


VASA 
1 


1, ಡ್‌ 
ಹ ಹಾ ಜಾ ರಾರಾ | ಚ್ಟ Ps ಇ 1d 
ಸು 1 4 4 MIN ತ್‌ ೯ Re” 
|| —- i ಹಾಜಾರ್ವಾ ನು (1! ( ಣಜ 7] - 
11 ಮಾ ಸಿ | 
7 ಡಾ ಫಾ - \ 


ಆ ಹಳ್ಳಿಯ ಸುತ್ತಮುತ್ತಲು ಬಾರಿ ಗಿಡಗಳು ಇದ್ದವು. ಡಮರುಗೆ ಆ 
ಬಾರಿಹಣ್ಣುಗಳನ್ನು ತಿನ್ನುವದರಲ್ಲಿ ಬಹಳ ರುಚಿ. ಆದ್ದರಿಂದ ಆತ 
ಯಾವಾಗಲು ಆ ಗಿಡಗಳ ಹತ್ತಿರ ಹೋಗುತ್ತಿದ್ದನು. 
ಮಾಲಗುಜಾರನ ಮಗ ಕೂಡ ಅವನ ವಯಸ್ಸಿನವನೇ. 


21 


ಆತನಿಗೂ ಬಾರಿಹಣ್ಣುಗಳು ಬಹಳ ಸೇರುತ್ತಿದ್ದವು. ಮಕ್ಕಳಿಗೆ 
ಜಾತಿ-ಪಾತಿಗಳ ಬಗ್ಗೆ ಅಷ್ಟೊಂದು ಗೊತ್ತಿರುವದಿಲ್ಲ. ಹೀಗಾಗಿ ಆ 
ಮಗನ ಜತೆ ಡಮರುನ ಗೆಳೆತನ ಬೆಳೆಯತೊಡಗಿತು. ಡಮರು 
ಗಿಡಗಳ ಟೊಂಗೆಗಳ ಮೇಲೆ ಏರಿ ಗಿಡ ಅಲುಗಾಡಿಸಿದ್ದಾಗ 
ಬಾರಿಹಣ್ಣುಗಳು ಕೆಳಗೆ ಬೀಳುತ್ತಿದ್ದವು. ಆಗ ಮಾಲಗುಜಾರನ 
ಮಗ ಅವುಗಳನ್ನು ಕೂಡಿಸಿ ಹಾಕುತ್ತಿದ್ದನು. ಆ ಮೇಲೆ ಅವರಿಬ್ಬರು 
ಕೂಡಿ ಹೊಟ್ಟೆತುಂಬ ಹಣ್ಣುಗಳನ್ನು ತಿನ್ನುತ್ತಿದ್ದರು. ಇಬ್ಬರಲ್ಲಿಯ 
ಗೆಳೆತನ ಬೆಳೆಯತೊಡಗಿತು. ಇಬ್ಬರು ಒಬ್ಬರಿಗೊಬ್ಬರನ್ನು 
ಭೆಟ್ಟೆಯಾಗಲು ತವಕಪಡೆಯುತ್ತಿದ್ದರು. 


ಆದರೆ ಒಂದು ದಿನ ಇವರಿಬ್ಬರು ಕೂಡಿ ಆಡುತ್ತಿದ್ದುದನ್ನು 
ಮಾಲಗುಜಾರನು ನೋಡಿದನು. 


ಇದನ್ನು ನೋಡಿ ಅವನಿಗೆ ಬಹಳ ಸಿಟ್ಟು ಬಂತು. ಮಗನ ಗೆಡ್ಡಿಗೆ 
ಎರಡು ಹೇಟು ಹೊಡೆದು ಜಬರಿಸಿ ಹೇಳಿದನು, “ಜೋಕೆ! 
ಇನ್ನೊಮ್ಮೆ ಇಂತಹ ದುಶ್ಚೋಟನ ಜತೆ ಗೆಳೆತನ ಮಾಡುವ 
ಹಾಗಿಲ್ಲ.” ಡಮರು ಅಸ್ಪೃಶ್ಯನಿದ್ದರಿಂದ ಅವನಿಗೆ ಹೇಟು 
ಬೀಳಲಿಲ್ಲ. ಆದರೂ ಅವನನ್ನು ಜಬರಿಸಿ “ನೀನು ಇನ್ನೊಮ್ಮೆ 
ನನ್ನ ಮಗನ ಜತೆ ಸಿಕ್ಕರೆ ನಿನ್ನ ತೊಗಲನ್ನೇ ಸುಲಿಯುವೆ” 


ಎಂದು ಎಚ್ಚರಿಕೆ ಕೊಟ್ಟನು. ಮಕ್ಕಳಿಗೆ ಇಂತಹ ಎಚ್ಚರಿಕೆ, 
ಅಂಜಿಕೆಗಳಿಗೆ ಮಣಿಯಲಾರರು. ಆ ಇಬ್ಬರು ಗೆಳೆಯರು ಬಾರಿ 
ಹಣ್ಣಿನ ಸಿಹಿಯನ್ನು ಸವಿಯಲು ಮೇಲಿಂದ ಮೇಲೆ 
ಭೆಟ್ಟಿಯಾಗುವದನ್ನು ತಪ್ಪಿಸಲಿಲ್ಲ. 

ಒಂದು ದಿನ ಮಾತ್ರ ಆ ಹಳ್ಳಿಯ ಮೇಲ್ಭಾತಿಯ ಪೂಜಾರಿಯು 
ಹಳ್ಳಿಯ ಜನರು ಅಳುಕುವದನ್ನು ಕಂಡು ಗಾಬರಿಯಾದನು. 
ಆಗಲೇ ಆತ ಗುಡಿಯ ಎದುರಿಗೆ ಡಮರು ಬರುತ್ತಿರುವದನ್ನು 
ಕಂಡು ಅವನ ಸಿಟ್ಟು ನೆತ್ತಿಗೇರಿತು. ಶುದ್ಧ ಅಶುದ್ಧತೆಯ 
ವಿಚಾರಗಳು ಅವನ ತಲೆ ತುಂಬಿದವು. “ದೇವರೇ, ಎಂತಹ 
ಕಲಿಗಾಲ ಬಂದಿದೆ. ಈ ಜನ ಯಾವ ಅಂಜಿಕೆ ಇಲ್ಲದೆ ಗುಡಿಯ 
ಮುಂದೆ ಅಡ್ಡಾಡುತ್ತಾರೆ. ನಮ್ಮ ಒಳಿತನ್ನು ನೋಡುವದು ದೇವರ 
ಕೈಯಲ್ಲಿದೆ.” ಎಂದು ತನ್ನಷ್ಟಕ್ಕೆ ತಾನೇ ಹೇಳುತ್ತ ಡಮರುನ 
ಮೈಮೇಲೆ ಹಾರಿದನು. ಒಂದು ದನವನ್ನು ಕೂಡ ಇಷ್ಟು ಯಾರೂ 
ಹೊಡೆಯಲಿಕ್ಕಿಲ್ಲ ಅಷ್ಟು ಜೋರಾಗಿ ಅವನನ್ನು ಹೊಡೆದನು. 
ಡಮರು ದೇವರ ಗುಡಿಗೆ ಸ್ವಲ್ಪ ಪ್ರಸಾದದ ಆಶೆಯಿಂದ 
ಹೋಗಿದ್ದನು. ಆದರೆ ಇವನಿಗೆ ಬೇರೆ ರೀತಿಯ ಪ್ರಸಾದ 
ದೊರೆಯಿತು. ಅವನ ಮುಖ-ಮೈಗಳ ಮೇಲೆ ಪೆಟ್ಟು ಬಿದ್ದು 


22 


ಗಾಯಗಳಾದವು. ಈ ಹಿಂದುಗಳು ಅಹಿಂಸೆಯ ಬಗ್ಗೆ ಸಾಕಷ್ಟು 
ಉಪದೇಶ ಮಾಡುತ್ತಾರೆ. ಕೆಲ ಸಮುದಾಯಗಳು ಒಂದು 
ಇರುವೆಯನ್ನು ಕೊಲ್ಲಲು ಕೂಡ ಹಿಂಜರಿಯುತ್ತಾರೆ. ಆದರೆ 
ಅಸ್ಪೃಶ್ಯರ ಬಗ್ಗೆ ಮಾತ್ರ ಯಾವ ಕರುಣೆ,ದಯೆ ತೋರಿಸಲಾರರು. 
ಅಸ್ಪೃಶ್ಯರು ಅಶುದ್ಧರು, ಅಪವಿತ್ರರು. ಅವರ ಸ್ಪರ್ಶವಾದರೂ, 
ಅವರನ್ನು ಬರಿ ನೋಡಿದರೂ ಕೂಡ ಮೇಲ್ಭಾತಿಯವರ ಹಿಂದು 
ಧರ್ಮ ನಶಿಸಿಹೋಗುವದೆಂಬುದರ ಬಗ್ಗೆ ಮಾತ್ರ ಅವರ 
ಮನಸ್ಸಿನಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಪೂಜಾರಿ ಮಾತ್ರ 
ಅಸ್ಪೃಶ್ಯನನ್ನು ಮುಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಸ್ನಾನ ಮಾಡಿ 
ಪವಿತ್ರನಾದನು. 

ದೇವರ ಸಿಹಿಪ್ರಸಾದದ ಬದಲು ಡಮರುನಿಗೆ ಸಾಕಷ್ಟು 
ಬಡೆತಗಳು ದೊರೆತವು. ನೋವಿನಿಂದ ಬಳಲುತ್ತ ಮತ್ತು ಅಳುತ್ತ 
ಮನೆಗೆ ಬಂದನು. ಅವನ ಆ ಸ್ಥಿತಿಯನ್ನು ಕಂಡು ಡಮರುನ 
ತಾಯಿ ಅವನನ್ನು ತೊಡೆಯ ಮೇಲೆ ಮಲಗಿಸಿ ಪ್ರೀತಿಯಿಂದ 
ಏನಾಯಿತೆಂದು ಕೇಳಿದಳು. ಡಮರು ಬಿಕ್ಕಿಬಿಕ್ಕಿ ಅಳುತ್ತ ಎಲ್ಲ 
ಕತೆಯನ್ನು ವಿವರಿಸಿದನು. ಕತೆ ಕೇಳುತ್ತಿದ್ದಂತೆ ಅವಳ ಕಣ್ಣಲ್ಲಿ 
ಕಣ್ಣೀರು ತುಂಬಿ ಬಂದವು. ಡಮರುನಿಗೆ ಮುದ್ದಿಡುತ್ತ “ನೀನು 


ಅಲ್ಲಿಗೆ ಏಕೆ ಹೋದೆ?” ಎಂದು ಪ್ರಶ್ನಿಸಿ “ಇನ್ನು ಮುಂದೆ ಅಲ್ಲಿ 
ಎಂದೂ ಹೋಗಬೇಡ.” ಎಂದು ಹೇಳಿದಳು. 


“ಎಲ್ಲರು ದೇವರ ದರ್ಶನಕ್ಕೆ ಹೋಗುತ್ತಾರೆ. ನಾನು ಅಲ್ಲಿಗೆ ಏಕೆ 
ಹೋಗಬಾರದು? ನೀನೇಕೆ ಅಳುತ್ತಿರುವಿ?” ಎಂದು ಡಮರು 
ಕೇಳಿದನು. “ಉಳಿದವರು ಅಲ್ಲಿಗೆ ಹೋಗಲಿ. ನಾವು 
ಅಸ್ಪೃಶ್ಯರು.”  ಡಮರುನಿಗೆ ತಾಯಿಯ ಮಾತುಗಳ 
ಅರ್ಥವಾಗಲಿಲ್ಲ. ಅಸ್ಪೃಶ್ಯರೆಂದರೇನು? ನಮ್ಮಲ್ಲಿ ಮತ್ತು 
ಉಳಿದವರಲ್ಲಿ ಏನು ವ್ಯತ್ಯಾಸ? ನನಗಂತೂ ನನ್ನ ಮೇಲಿನ 
ಹರಕು ಬಟ್ಟೆಗಳನ್ನು ಬಿಟ್ಟರೆ ಏನು ವ್ಯತ್ಯಾಸ ಕಾಣುವದಿಲ್ಲ.” 
ಡಮರುನ ತಾಯಿಯ ಹತ್ತಿರ ಇಂತಹ ಪ್ರಶ್ನೆಗಳಿಗೆ 
ಉತ್ತರವಿರಲಿಲ್ಲ. ಅವಳು ಕಣ್ಣೀರಿಡುತ್ತ ಕುಳಿತಳು. “ಅಮ್ಮ, 
ಅಳಬೇಡ. ನಾನು ಇನ್ನು ಮುಂದೆ ದೇವರ ಗುಡಿ ಎದುರು 
ಹೋಗುವದಿಲ್ಲ.” ಎಂದು ಹೇಳಿದನು. 


ಡಮರು ದೇವರ ಗುಡಿಯ ಮುಂದೆ ಹಾಯ್ದು ಹೋದದ್ದಕ್ಕೆ 
ಪೂಜಾರಿ ಕೊಟ್ಟ ಹೊಡೆತಗಳಿಂದ ಆ ಹಳ್ಳಿಯ ಜನರ 
ಸಮಾಧಾನವಾಗಲಿಲ್ಲ. ಅವರು ಸಾಕಷ್ಟು ರಗಳೆ ಮಾಡಿದರು. 
ಮಾಲಗುಜಾರನಲ್ಲಿ ಬಸೋರನ ಹೆಂಡತಿಯ ವಿರೋಧದಲ್ಲಿ 


ದೂರೂ ಇಟ್ಟರು. ಎಲ್ಲ ಹಳ್ಳಿಗರು ಸಿಟ್ಟಿನಿಂದ ಮಾತಾಡುತ್ತಿದ್ದರು. 
ಅವರು ಆ ವಿಧವೆಗೆ ಕೈ ಹಚ್ಚಲಿಲ್ಲ. ಏಕೆಂದರೆ ಅವಳು 
ಅಸ್ಪೃಶ್ಯಳು. ಇಲ್ಲದಿದ್ದರೆ ದೇವರೇ ಬಂದು ಅವಳ ರಕ್ಷಣೆ 
ಮಾಡಬೇಕಾಗುತ್ತಿತ್ತು. ಆದರೆ ಬೈಗಳ ಸುರಿಮಳೆ ನಿಲ್ಲಲಿಲ್ಲ. 
ಅವಳು ಎಲ್ಲರ ಮುಂದೆ ಕೈಜೋಡಿಸಿ ಬಿನ್ನವಿಸತೊಡಗಿದಳು. 
“ಮಹಾರಾಯರೆ, ಆ ಮಗುಗೆ ಅಷ್ಟೊಂದು ತಿಳಿವಳಿಕೆ ಇಲ್ಲ. 
ಅವನಿಗೆ ದೇವರ ಗುಡಿಗೆ ಹೋಗಬೇಕೋ ಹೋಗಬಾರದೋ 
ಎಂಬುದು ಕೂಡ ತಿಳಿಯಲಾರದು. ನಾನು ಅವನಿಗೆ ಗುಡಿಗೆ 
ಹೋಗು ಎಂದು ಕೂಡ ಹೇಳಿಲ್ಲ. ಆ ಮಗುವನ್ನು ದೊಡ್ಡ 
ಮನಸ್ಸಿನಿಂದ ಕ್ಷಮಿಸಿ. ಇನ್ನು ಮುಂದೆ ಇಂತಹ ಪ್ರಸಂಗಗಳು 
ಎಂದೂ ಬರಲಿಕ್ಕಿಲ್ಲ”. ಆ ಸಿಟ್ಟಿನಲ್ಲಿದ್ದ ಗುಂಪಿನ ಎದುರಿಗೇನೆ 
ಅವಳು “ಡಮರು, ದೇವರ ಗುಡಿಯ ಎದುರಿಗೆ ಎಂದಿಗೂ 
ಅಡ್ಡಾಡಕೂಡದು. ಮನೆಯಲ್ಲಿಯೇ ಇರು ಮತ್ತು ಅಲ್ಲಿಯೇ 
ಆಟವಾಡು. ನೀನು ಮತ್ತೆಲ್ಲಿಯಾದರು ಹೋದರೆ ನಾನೇ ನಿನಗೆ 
ರಕ್ತ ಬರುವವರೆಗೆ ಥಳಿಸುವೆ”. ಎಂದು ಜಬರಿಸಿದಳು. 


ಈ ಬಡ ಹುಡುಗ ಡಮರು ಬಹಳ ಅಂಜಿದ. ಮನೆಯಿಂದ 
ಹೊರಬೀಳುವದನ್ನು ನಿಲ್ಲಿಸಿ ಬಿಟ್ಟನು. ಆದರೆ ಚಿಕ್ಕ ಮಕ್ಕಳಿಗೆ 


ಮನೆಯಲ್ಲಿ ಕಟ್ಟೆ ಹಾಕಿದರೆ ಉಸಿಲುಗಟ್ಟಿದಂತಾಗುವದು. ಕೆಲ 
ದಿನಗಳಾದ ಮೇಲೆ ಆತ ಮನೆಯ ಹೊರಗೆ ಅಲ್ಲಿ ಇಲ್ಲಿ 
ತಿರುಗಾಡತೊಡಗಿದನು. ಒಂದು ದಿನ ಆತನಿಗೆ ಆಟವಾಡುವ 
ಸಂಧಿ ದೊರೆಯಿತು. ಆಡ ಮುಗಿದ ಮೇಲೆ ಆತನಿಗೆ ಬಾಯಾರಿಕೆ 
ಆಯಿತು. ಆ ಹಳ್ಳಿಯ ಹೆಣ್ಣು ಮಕ್ಕಳು ಬಾವಿಯಲ್ಲಿಯ ನೀರನ್ನು 
ಸೇದಿ ಕೊಡವನ್ನು ತುಂಬುತ್ತಿದ್ದರು. ತನ್ನ ನೀರಡಿಕೆ ಆರಿಸಲು 
ನೀರು ದೊರೆಯಬಹುದೆಂದು ಆತ ಬಾವಿಯ ಸಮೀಪ ಹೋದನು. 
ಅಲ್ಲಿಯ ಹೆಣ್ಣು ಮಕ್ಕಳಿಗೆ ನೀರು ಹನಿಸಲು ಬೇಡಿಕೊಂಡನು. 
ಕುಡಿಯಲು ನೀರು ಕೊಡುವ ಬದಲು ಅವನಿಗೆ ಬೈಗಳ ಸುರಿಮಳೆ 
ದೊರೆಯಿತು. ಡಮರು ಬೆಚ್ಚಿ ತಣ್ಣಗಾದನು. ಈ ಮೊದಲಿನಂತೆ 
ನಾನೇನೋ ತಪ್ಪು ಮಾಡಿದ್ದೇನೆ ಮತ್ತು ಸಂಕಟದಲ್ಲಿ ಸಿಕ್ಕು 
ಬಿದ್ದಿದ್ದೇನೆ ಎಂಬುದರ ಅರಿವಾಯಿತು. ಗಟ್ಟೆ ಧೈರ್ಯ ಮಾಡಿ 
ಮನೆ ಕಡೆ ಓಡಿ ಹೋದನು. ಈ ಪ್ರಸಂಗವು ಇಡೀ ಹಳ್ಳಿಯನ್ನೇ 
ಎಚ್ಚರಗೊಳಿಸಿತು. ಕೆಲ ವೇಳೆಯಲ್ಲಿಯೇ ಮಾಲಗುಜಾರನ ಆಳು 
ಇವನ ಮನೆಗೆ ಬಂದು ಅವಳನ್ನು ಮಾಲಗುಜಾರನ ಎದುರಿಗೆ 
ನಿಲ್ಲಿಸಿದನು. . ಅವನು ಚೀರುತ್ತ ನೋಡು ಹೆಂಗಸೇ, ನಿನ್ನಿಂದ 
ಇಡೀ ಹಳ್ಳಿಗೆ ತ್ರಾಸಾಗುತ್ತಲಿದೆ. ನಿನ್ನ ಮಗನ ಕಿಡಿಗೇಡಿತನ 
ಹೆಚ್ಚಾಗಿದೆ. ಅವನು ಇಂದು ಕುಡಿಯುವ ನೀರಿನ ಬಾವಿಯನ್ನೇ 


24 


ಅಪವಿತ್ರ ಮಾಡಿದ್ದಾನೆ. ಜನರು ಏನು ಕುಡಿಯಬೇಕು ಎಂದು 
ಹೇಳಿದನು. ಇದನ್ನು ಕೇಳಿ ಬಸೋರನ ಹೆಂಡತಿ ಹೌಹಾರಿ 
ಬಿಟ್ಟಳು. ಅವಳ ಮೈಯೆಲ್ಲ ಥರ ಥರ ನಡುಗತೊಡಗಿತು. ಕೈ 
ಜೋಡಿಸಿ ಮಹಾರಾಯರೆ, ನಾನು ಅವನನ್ನು ಎಂದಿಗೂ 
ಹೊರಬಿಡುವದಿಲ್ಲ. ಆದರೆ ಇಂದು ನನ್ನ ಕಣ್ಣು ತಪ್ಪಿಸಿ 
ಹೊರಹೋದನು. ಅವನಿಗೆ ನೀನು ತೊಂದರೆಗೆ ಈಡು ಮಾಡುವೆ 
ಎಂದು ಎಚ್ಚರಿಸುತ್ತಿದ್ದೆ. ಆದರೂ ಆತ ಹೊರಬಿದ್ದ. ಎಂದು 
ಹೇಳಿದಳು. 


“ಎಷ್ಟೊಂದು ಬಿನ್ನವಿಸಿದರೂ ಮಾಲಗುಜಾರನ ಕರುಳು 
ಕರಗಲಿಲ್ಲ. ನಿನ್ನನ್ನು ನಾನು ಸರಿಯಾಗಿ ಬಲ್ಲೆ. ನಿನಗೆ ಮಾತಿನ 
ಪೆಟ್ಟು ತಿಳಿಯಲಾರದು. ಎಂದೆನ್ನುತ್ತ ತನ್ನ ಇಬ್ಬರು ಆಳುಗಳನ್ನು 
ಕರೆದು ಇವಳನ್ನು ಚೆನ್ನಾಗಿ ಥಳಿಸಿ ಬೇಕಿದ್ದರೆ ಆಮೇಲೆ ಸ್ನಾನ 
ಮಾಡಿ ಶುದ್ದರಾಗಿರಿ” ಎಂದು ಆಜ್ಞೆ ಕೊಟ್ಟನು. ಆಳು ಅವಳ 
ಮೈಮೇಲೆ ಹಾರಿ ಥಳಿಸತೊಡಗಿದನು. ಎಷ್ಟು ಬೇಡಿಕೊಂಡರೂ 
ಬಡೆಯುವದನ್ನು ನಿಲ್ಲಿಸಲಿಲ್ಲ. ಅವಳ ಕರೆ ಯಾರಲ್ಲಿಯು ಕನಿಕರ 
ಹುಟ್ಟಿಸಲಿಲ್ಲ. ಪಂಡಿತ ಈಗ ಹೇಳು, ನಿಮ್ಮ ಸಮಾಜದ ಅಹಿಂಸೆ 
ಎಲ್ಲಿ ಹೋಯಿತು? ಈ ಪ್ರಸಂಗವೇ ನಿಮ್ಮಲ್ಲಿಯ ಶೌರ್ಯತನ 


ಕೇವಲ ನಿಮ್ಮ ಧರ್ಮದ ಕೆಳ ಜಾತಿಯ ಜನರ ಅಸಹಾಯತೆಯ 
ಲಾಭ ಪಡೆಯುತ್ತ ಚಿತ್ರಹಿಂಸೆ ಕೊಡುವದರಲ್ಲಿದೆ. ಅಸಹಾಯ 
ಹೆಣ್ಣು ಮಕ್ಕಳನ್ನು ಹೊಡೆದು ಬಡೆದು ಕಣ್ಣೀರು ತರಿಸುವದರಲ್ಲಿದೆ. 


ಸರಿ.” 


ಬಸೋರನ ಹೆಂಡತಿ ಅಳುತ್ತಲೇ ಮನೆ ಮುಟ್ಟಿದಳು. “ನೀನು 
ಅಲ್ಲಿಗೆ ಏಕೆ ಹೋದೆ?” ಎಂದು ಮಗನನ್ನು ಗಂಟು ಮುಖ ಮಾಡಿ 
ಕೇಳಿದಳು. ಡಮರು ನಡುಗುತ್ತ “ನನಗೆ ನೀರಡಿಕೆಯಾದ್ದರಿಂದ 
ನೀರು ಬೇಡಲು ಹೋದೆ. ನನ್ನ ಜತೆ ಇನ್ನೆರಡು ಹುಡುಗರು 
ಇದ್ದರು. ಆದರೆ ಅವರಿಗೆ ಅವರು ಬೈಯಲಿಲ್ಲ “ಎಂದು ಅಳುತ್ತ 
ಹೇಳಿದನು. ತಾಯಿ ಅವನ ಮಾತಿನ ಕಡೆ ಲಕ್ಷ ಕೊಡಲಿಲ್ಲ. 
ಅವಮಾನದಿಂದಾಗಿ ಅವಳ. ಹೊಟ್ಟೆಯಲ್ಲಿ ಸಾಕಷ್ಟು ಸಿಟ್ಟು 
ತುಂಬಿತ್ತು. ಮಗನನ್ನು ಥಳಿಸತೊಡಗಿದಳು. ಮಗನ ಮಾತುಗಳು 
ಅವಳಿಗೆ ಕೇಳಿಸಲೇ ಇಲ್ಲ. ಪೆಟ್ಟಿನ ಮೇಲೆ ಪೆಟ್ಟು ಕೊಡುತ್ತ ತನ್ನ 
ಸಿಟ್ಟನ್ನು ಮಗನ ಮೇಲೆ ತೆಗೆಯುತ್ತಿದ್ದಳು. ಮಗ ಬಿಕ್ಕಿ ಬಿಕ್ಕಿ 
ಅಳುತ್ತಿದ್ದ. ತಾಯಿಯ ಕಾಲುಗಳನ್ನು ಹಿಡಿಯುತ್ತಿದ್ದ. ಆದರೆ 
ಪೆಟ್ಟುಗಳು ನಿಲ್ಲಲಿಲ್ಲ. ಕೊನೆಯಲ್ಲಿ ಮಗು ನೆಲದ ಮೇಲೆ 
ಅಂಗಲಾಚಿ ಬಿತ್ತು. ಮಗನ ಈ ಸ್ಥಿತಿ ಕಂಡು ತಾಯಿ 


25 


ಹೌಹಾರಿದಳು. ಮಗುವನ್ನು ಅಪ್ಪಿಕೊಂಡು ಅಳತೊಡಗಿದಳು. 
ಎಷ್ಟೋ ಹೊತ್ತು ತಾಯಿ-ಮಗ ಇಬ್ಬರು ಅಳುತ್ತಿದ್ದರು. ಆ ದಿನ 
ಒಲೆ ಹೊತ್ತಿಸಲಿಲ್ಲ. ಇಬ್ಬರಿಗೂ ಉಪವಾಸ. ಇದೆಲ್ಲ ಹಿಂದುಗಳ 
ಹಟಮಾರಿತನದಿಂದಾಯಿತು. ಈ ಸಮಾಜದಲ್ಲಿ ಎಷ್ಟೋ ಜನರು 
ಹೀಗೆ ಉಪವಾಸ ಮಾಡುತ್ತಿದ್ದರು. ಆದರೆ ಮೇಲ್ಜಾತಿಯವರಿಗೆ 
ಎಂದೂ ಕರುಣೆ ಬರಲಿಲ್ಲ. ಎಷ್ಟು ಜನ ಈ ತ್ರಾಸಿನಿಂದಾಗಿ ಪ್ರಾಣ 
ಬಿಟ್ಟಿರಲಿಕ್ಕಿಲ್ಲ! ಮೇಲ್ಜಾತಿಯವರಿಗೆ ಇವರ ಬವಣೆಯ ಪರಿವೆ ಇಲ್ಲ. 
ಕೆಳಗಿನ ಜಾತಿಯವರು ಉಪವಾಸದಿಂದ ನರಳುತ್ತದ್ದಾಗ ಅವರು 
ಸಂತಸದಿಂದ ಹಾಯಾಗಿ ಮಲಗುವರು. ಈ ಕ್ರೂರತನ 
ಎಂದಾದರು ನಿಲ್ಲಲೇಬೇಕು. ಅವರ ಪ್ರತಿ ಹನಿ ಕಣ್ಣೀರಿಗೆ 
ಮೇಲ್ಮಾತಿಯವರ ರಕ್ತ ಸುರಿಸಲು ಬೇಕು. 


ಆ ದಿನದಿಂದ ಈ ವಿಧವೆ ಚಿಂತೆಯಲ್ಲಿ ಬಿದ್ದಳು. ನಾನು ಈ 
ಧರ್ಮಾಂಧರ ನಡುವೆ ಹೇಗೆ ಜೀವಿಸಲಿ? ಬರಿ ನನ್ನ ನೆರಳಿನಿಂದ 
ಇವರು ಅಪವಿತ್ರ ಆಗುತ್ತಿದ್ದರೆ ಇಂತಹರ ಜತೆ ನಾನು ಹೇಗೆ 
ಇರಲಿ? ನನ್ನ ಜಾತಿಯವರು ಇಲ್ಲಿ ಒಬ್ಬರು ಇಲ್ಲ. ನನಗೆ ಸಹಾಯ 
ಮಾಡುವವರಿಲ್ಲ. ಇಂತಹ ದುಷ್ಟ ಜನರ ನಡುವೆ ಹೇಗೆ 
ಆಯುಷ್ಯವನ್ನು ಕಳೆಯಲು ಸಾಧ್ಯ? ನನ್ನ ಕಂದ ತಪ್ಪಿ ಏನಾದರೂ 


ಮಾಡಿದರೆ, ಆ ಸಣ್ಣ ತಪ್ಪಿಗೂ ಇವರೆಲ್ಲರು ಕೂಡಿ ದೊಡ್ಡ ಶಿಕ್ಷೆ 
ಕೊಡುವರು. ಸಾಯುವರೆಗೆ ಹೊಡೆಯುವರು, ಬಡಿಯುವರು. 
ಇನ್ನೊಮ್ಮೆ ಈತ ಏನಾದರು ತಪ್ಪು ಮಾಡಿದರೆ ಅವರು ಇವನನ್ನು 
ಕೊಲ್ಲಲು ಹಿಂಜರಿಯಲಾರರು. ಈಗಾಗಲೇ ಆತ ಎರಡು 
ತಪ್ಪುಗಳನ್ನು ಮಾಡಿದ್ದಾನೆ. ಮೂರನೆಯ ತಪ್ಪಿಗೆ ಅವನನ್ನು ಏನು 
ಮಾಡುವರೋ ದೇವರೇ ಬಲ್ಲ! “ದೇವರೇ, ನನ್ನ ಮಗುವಿನ 
ಮೇಲೆ ಕರುಣೆ ತೊರಿಸು.” ಎಂದು ಅವಳು ಬೇಡುತ್ತಿದ್ದಳು. 


ಒಂದು ದಿನ ಮಾತ್ರ ಅವಳ ಒಂಟಿ ದನಿ ದೇವರಿಗೆ 
ಕೇಳಿಸಿರಬೇಕು. ಕೆಲ ದಿನಗಳ ನಂತರ ಆ ಹಳ್ಳಿಗೆ ಕ್ರಿಶ್ಚನ 
ಮಿಶನರಿಯ ಇಬ್ಬರು ಸನ್ಯಾಸಿನಿಯರು ಬಂದರು. ಏಸು ಕ್ರಿಸ್ತನ 
ವಚನಗಳ ಮತ್ತು ಅವನು ತೋರಿಸಿದ ಪ್ರೀತಿಗಳ . ಬಗ್ಗೆ ಕೇಳಿ 
ಕೆಳ ಜಾತಿಯ ಜನರು ದಂಗಾದರು.ಅಂತಹ ಒಂದು ಪ್ರವಚನಕ್ಕೆ 
ಬಸೋರನ ಹೆಂಡತಿ ಕೂಡ ಹೋಗಿದ್ದಳು. ಆ ವಿಧವೆಗೆ ಆಶೆಯ 
ಕಿರಣಗಳು ಕಂಡವು. ಅವಳು ಪ್ರಚಾರ ಮಾಡುವ ಮಹಿಳೆಯರಿಗೆ 
ತನ್ನ ಕತೆಯನ್ನು ಹೇಳಿದಳು. ಈ ಕತೆ ಕೇಳುತ್ತಿದ್ದ 
ಸನ್ಯಾಸಿನಿಯರಿಗೆ ಬಹಳ ಕೆಟ್ಟೆನ್ನಿಸಿತು. ಅವರು ಆ ವಿಧವೆಗೆ 
“ಕ್ರಿಸ್ತನು ನಿನ್ನ ದುಃಖಗಳನ್ನು ದೂರ ಮಾಡಲು ಬಂದಿದ್ದಾನೆ. 


26 


ನೀನು ನಮ್ಮ ಜತೆ ಬಾಕ್ರಿಸ್ತನು ನಿನ್ನ ಮೇಲೆ ಕೃಪೆ 
ತೋರಿಸುತಾನೆ” ಎಂದು ಹೇಳಿದರು. 


“ಅಂದಿನಿಂದ ಬಸೋರನ ಹೆಂಡತಿ ಸಂತಸದಿಂದ 
ಇರತೊಡಗಿದಳು. ಅವಳು ತನ್ನ ಮಗನ ಜತೆ ಆ ಸನ್ಯಾಸಿನಿಯರ 
ಜತೆ ಹೊರಟು ಹೋದಳು. ಅವಳ ಆಯುಷ್ಯಕ್ಕೆ ಹೊಸ ತಿರುವು 
ಬಂತು. ಅದೊಂದು ಬೇರೆ ಜಗತ್ತೇ ಆಗಿತ್ತು. ಅಲ್ಲಿ ಯಾರೂ 
ಮೇಲ್ಮ್ವಾತಿಯವರಿಲ್ಲ, ಕೆಳ ಜಾತಿಯವರಿರಲಿಲ್ಲ. ಎಲ್ಲರು 
ಸರಿಸಮಾನರು. ಎಲ್ಲರು ತಮ್ಮ ಸುಖ ದುಃಖಗಳನ್ನು 
ಹಂಚಿಕೊಳ್ಳುತ್ತಿದ್ದರು. ಆ ವಿಧವೆಗೆ ಚುಚ್ಚುಮಾತುಗಳನ್ನು ಯಾರು 
ಆಡುತ್ತಿರಲಿಲ್ಲ. ಎಲ್ಲರು ಸಂಗಾತಿಗಳಂತೆ ವರ್ತಿಸುತ್ತಿದ್ದರು. ಅವಳ 
ಮೈಮೇಲೆ ಹೊಸ ಬಟ್ಟೆಗಳು ಬಂದವು. ಹೊಟ್ಟೆ ತುಂಬ ಊಟ 
ಸಿಗತೊಡಗಿತು. ಎಲ್ಲರು ಅವಳ ಮಗನನ್ನು ಪ್ರೀತಿಯಿಂದ 
ಕಾಣುತ್ತಿದ್ದರು. ಅವನನ್ನು ಯಾರೂ ದ್ವೇಷಿಸುತ್ತಿರಲಿಲ್ಲ” 

“ಮಗನ ಮೈಮೇಲೆ ಕೂಡ ಹೊಸ ಬಟ್ಟೆಗಳು ಬಂದವು. 
ಅವನಿಗೂ ಒಳ್ಳೆಯ ಊಟ ಸಿಗತೊಡಕಿತು. ಅವನಿಗೆ ಆಡಲಿಕ್ಕೆ 
ಆಟಿಗೆಗಳು ದೊರೆತವು. ಮನಸ್ಸಿಗೆ ಬಂದಂತೆ ಆತ ಎಲ್ಲ 
ಕಡೆಗೂ, ಸುತ್ತಮುತ್ತಲು ತಿರುಗಾಡತೊಡಗಿದನು. ಆತನು 


ಬೇಕಾದವರನ್ನು... ಮುಟ್ಟಬಹುದು... ಅಪ್ಪಿಕೊಳ್ಳಬಹುದು. 
ಬಂಗಲೆಗಳಿಗೆ, ಚರ್ಚಿಗೆ ಆತ ಹೋಗಬಹುದಾಗಿತ್ತು. ಇಲ್ಲಿ ಯಾರು 
ಅಸ್ಪೃಶ್ಯರಿರಲಿಲ್ಲ. ಕ್ರಿಸ್ತನು ನಿಜವಾಗಿಯೂ ಅವರ ಮೇಲೆ ಕರುಣೆ 
ತೋರಿಸಿದ್ದನು. ಪಂಡಿತನೇ, ಈಗ ನನಗೆ ಹೇಳು, ಅವರು 
ಕ್ರಿಶ್ಚನರಾದ್ದರಿಂದ ನಿನಗೇಕೆ ತ್ರಾಸಾಗುತ್ತದೆ?” 


“ಸಾಹೇಬರೆ, ಅವರಿಗೆ ಕ್ರಿಶ್ವನರಾಗಲು ಯಾರು ಒತ್ತಾಯ 
ಮಾಡಲಿಲ್ಲ. ತಮ್ಮ ಮನಸ್ಸಿನಿಂದಲೇ ಅವರು ಕ್ರಿಶ್ಚನರಾದರೆ 
ಯಾವ ಅಭ್ಯಂತರವಿಲ್ಲ. ಅದಕ್ಕೆ ಯಾರು ಏನು ಮಾಡಬಹುದು? 
ಅದರಿಂದ ನನಗಾಗಲಿ, ನನ್ನ ಹಿಂದು ಸಮಾಜಕ್ಕಾಗಲಿ ಏಕೆ 
ತ್ರಾಸಾಗಬೇಕು?” ಎಂದು ನಾನು ಹೇಳಿದೆ. 


ಇದಕ್ಕೆ ಸಾಹೇಬರು ಬಹಳ ಖುಶಿಯಿಂದ ಉತ್ತರಿಸಿದರು, 
“ಅಹುದು, ಇದು ನಿಜ. ಅವರನ್ನು ಕ್ರಿಶ್ವ್ಚನರಾಗಲು ಯಾರು 
ಒತ್ತಾಯ ಪಡಿಸಲಿಲಿಲ್ಲ. ಆದರೆ ಹಿಂದು ಸಮಾಜ ಅವರನ್ನು 
ಇಷ್ಟೊಂದು ಕ್ರೂರತನದಿಂದ ನಡೆಸಿದ್ದರಿಂದಲೇ ಇಂತಹ 
ಜನರಿಗೆ ಬೇರೆ ಉಪಾಯ ಕಾಣದೆ ಕ್ರಿಶ್ಚನ ಇಲ್ಲವೆ 
ಮುಸ್ಲಿಮರಾಗಬೇಕಾಗುತ್ತದೆ. ಅವರಿಗೆ ತಮ್ಮ ಜೀವ ಉಳಿಸಲು 
ಧರ್ಮ ಬದಲಿಸಬೇಕಾಗುತ್ತದೆ. ಬೇರೆ ಉಪಾಯವೇ ಇಲ್ಲ. 


21 


ನೀವು ಇದೇ ರೀತಿಯಾಗಿ ಅಸ್ಪೃಶ್ಯರ ಜತೆ ವರ್ತಿಸುತ್ತ 
ಹೋದರೆ ಒಂದು ದಿನ ಎಲ್ಲ ಅಸ್ಪೃಶ್ಯರು ಹಿಂದು ಧರ್ಮ ತ್ಯಜಿಸಿ 
ಬೇರೆ ಧರ್ಮಕ್ಕೆ ಹೋಗಬಹುದು. ಇದು ಹಿಂದು ಸಮಾಜದ 
ಮೇಲೆ ಗಂಡಾಂತರ ತರಬಹುದು. ನಿಮ್ಮ ಮಹಿಳೆಯರು 
ನರ್ಸಿನ ಕೆಲಸ ಮಾಡಬಹುದೇ? ನೀವು ಅಗಸರಂತೆ 
ಬೇರೆಯವರ ಬಟ್ಟೆ ಒಗೆಯಬಹುದೇ? ನೀವು ಯಾರಾದರೂ 
ಸಮಗಾರನಂತೆ ಚಪ್ಪಲಿಗಳನ್ನು ಹೊಲಿಯುವ ಕೆಲಸ 
ಮಾಡಬಹುದೇ? ಇಂತಹ ಜನ ಇನ್ನೂ ನಿಮ್ಮ ಜತೆ ಇದ್ದಾರೆ. 
ನೀವು ಇನ್ನೂ ಅವರ ದ್ವೇಷ ಮಾಡುತ್ತಿರಿ. ಅವರು ನಿಮ್ಮನ್ನು 
ಬಿಟ್ಟು ಹೋದರೆ ನಿಮ್ಮಕಷ್ಟಕಾರ್ಪಣ್ಯಗಳಿಗೆ ಮಿತಿ ಇಲ್ಲ. ಅವರು 
ದೂರ ಹೋದರೆ ಅವರೆಲ್ಲರು ನಿಮ್ಮ ವೈರಿಗಳಾಗುವರು. ಆಗ 
ನಿಮ್ಮ ಪಾಡು ಏನಾಗಬಹುದು?” 

“ಅವರಲ್ಲಿಯ ಅಜ್ಞಾನದಿಂದಾಗಿ ನಿಮ್ಮ ಸುಳ್ಳು ದೊಡ್ಡಿಸ್ತನ ಹಾಗು 
ದೊಡ್ಡಿಸ್ತನದ ನಟನೆ ಉಳಿದುಕೊಂಡಿವೆ. ಇದರಿಂದ ನೀವು ಹಿಂದು 
ಸಮಾಜದ ದೊಡ್ಡ ಭಾಗವನ್ನು ದೂರಪಡಿಸುತ್ತಿದ್ದಿರಿ. ಈ ಜನ 
ರೊಚ್ಚಿಗೆದ್ದರೆ ನಿಮ್ಮದು ನಾಯಿಯ ಪಾಡಾಗುವದು. ಅವರು 
ನೀವು ಹೀರಿದ ಒಂದೊಂದು ಬೆವರಿನ ಹನಿಗೆ ರಕ್ತ ಚೆಲ್ಲಲು 


ಹಿಂಜರಿಯಲಾರರು. ಇವರ ಕೈಬಿಟ್ಟರೆ ನಿಮ್ಮ ಧರ್ಮ ಕುಸಿದು 
ಹೋಗಲು ಹೆಚ್ಚು ವೇಳೆ ಬೇಕಿಲ್ಲ. ಪಂಡಿತನೇ, ನೀನೇ ಹೇಳು ಈ 
ಹೊಲೆಯನ ಮಗ ಡಮರು ಕ್ರಿಶ್ಚನನಾಗಿ ನಿಮ್ಮ ಜತೆ ಕುಳಿತರೆ 
ನೀನು ದ್ವೇಷ ಮಾಡುತ್ತಿ ಏನು?” 


“ಸಾಹೇಬರೆ, ನಾನೇಕೆ ಅವರನ್ನು ದ್ವೇಷಿಸಲಿ? ಕ್ರಿಶ್ಚನರನ್ನು 
ಯಾರು ದ್ವೇಷಿಸುವದಿಲ್ಲ.” ನಾನು ಉತ್ತರಿಸಿದೆ... 


ಸಾಹೇಬರು ನಗುತ್ತ “ನಿಮ್ಮ ಇಂತಹ ಜಾಣತನಕ್ಕೆ ನನ್ನ 
ಸ್ಯಾಲುಟು! ಮೊದಲು ನೀವು ಅವನನ್ನು ದ್ವೇಷಿಸುತ್ತಿದ್ದಿರಿ. ಏಕೆ? 
ಅವನು ಹಿಂದು ಇದ್ದದ್ದಕ್ಕಾಗಿ. ನಿಮ್ಮ ದೇವರ ಮುಂದೆ ನಡ 
ಬಾಗಿಸಿ ಕೈ ಜೋಡಿಸಿ ತನ್ನ ಭಕ್ತಿಯನ್ನು ಆತ ತೋರಿಸುತ್ತಿದ್ದನು. 
ಈಗ ನೀವು ಅವನನ್ನು ದ್ವೇಷಿಸುವದಿಲ್ಲ, ಕಾರಣ ಆತ ಹಿಂದು 
ಅಲ್ಲ ಹಾಗು ನಿಮ್ಮ ದೇವರನ್ನು ಆತ ದ್ವೇಷಿಸುತ್ತಾನೆ. ರಾಮನ 
ಪಾದಗಳನ್ನು ಮುಟ್ಟಿದರೆ ನಿಮ್ಮ ಧರ್ಮ ಮುಳುಗಿ ಹೋಗುವದು. 
ಆದರೆ ರಾಮನ ದ್ವೇಷ ಮಾಡುವವರು ರಾಮನನ್ನು ಮುಟ್ಟಿದರೆ 
ಅವನ ಪವಿತ್ರತೆ ಹಾಗೆಯೇ ಉಳಿಯವದು. ಎಂತಹ 
ಹುಚ್ಚುತನವಿದು? ನೀವು ನಿಮ್ಮಕಣ್ಣುಗಳನ್ನು ಮುಚ್ಚಿ ಕುರುಡರಾಗಿ 
ಬಿಟ್ಟಿರಿ. ಪಂಡಿತನೇ, ಏಸುವಿನ ಕೃಪೆಯಿಂದ ಈ ಬಡ ಡಮರು 


28 


ಸಾಕಷ್ಟು ಪ್ರಗತಿ ಮಾಡಿ, ಹೆಸರನ್ನು ಥಾಮಸ ಎಂದು ಬದಲಿಸಿ 
ತಹಸಿಲದಾರನಾಗಿ ನಿಮ್ಮ ಒಡೆಯನಾಗಿದ್ದಾನೆ. ಈ ಪೂರ್ವದ 
ಡಮರುನನ್ನು ನೋಡಿದರೆ ನಿಮ್ಮೆಲ್ಲರ ರಕ್ತ ಕುದಿಯುತ್ತಿತ್ತು. ಆದರೆ 
ಇಂದು ಈ ಹಿಂದುಗಳೇ ಡಮರುನ ಎದುರಿಗೆ ಕೈಜೋಡಿಸಿ 
ನಿಲ್ಲುತ್ತಾರೆ. ನೀನು ಕೂಡ ಅವರಲ್ಲಿಯ ಒಬ್ಬನು. ನೀನೇ ಹೇಳು,, 
ಇನ್ನು ಮೇಲಾದರೂ ಅಸ್ಪೃಶ್ಯರನ್ನು ದ್ವೇಷಿಸುವೆಯಾ? 


ಇದನ್ನೆಲ್ಲ ಕೇಳಿ ನಾನು ತಲ್ಲಣಿಸಿದೆ. ನನಗೆ ಸಾಹೇಬರ ಕತೆ 
ಒಂದು ನಗೆಚಾಟಿಕೆ ಎಂದೆನಿಸಿತು. ಆದರೆ ಇಂದು ನಾನು 
ಅಸ್ಪೃಶ್ಯರ ಜತೆಗಿನ ನಮ್ಮ ಕ್ರೂರತನದ ರ್ಥ 
ಮಾಡಿಕೊಳ್ಳಬಲ್ಲೆ. ಅದೇ ಗಳಿಗೆಗೆ ನಾನು ಅಸ್ಪೃಶ್ಯರೆಲ್ಲರನ್ನು 
ನನ್ನ ಬಾಂಧವರೆಂದು ತಿಳಿದುಕೊಳ್ಳುವ ಪ್ರತಿಜ್ಞೆ ಮಾಡಿದೆ. 
ಅವರೆಲ್ಲರ ಸುಖ-ದುಃಖಗಳಲ್ಲಿ ಪಾಲಾಗುವೆನೆಂದು ಆಣೆ 
ಮಾಡಿದೆ. ನಾನು ಅವರನ್ನು ಪ್ರೀತಿಸುವೆ ಹಾಗು ನನ್ನ 
ಜಾತಿಯ ಇತರರಿಗೂ ಹೀಗೆ ಮಾಡಲು ಪ್ರೇರೇಪಿಸುವೆ. 


29 


